RNI No. KARBIL/2001/47147 





ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೯ ಬೆಂಗಳೂರು, ಗುರುವಾರ, ಜನವರಿ ೨, ೨೦೧೪ (ಪುಷ್ಯ ೧೨, ಶಕ ವರ್ಷ ೧೯೩೫) ಸಂಚಿಕೆ ೧ 
Volume 149 Bangalore, Thursday, January 2, 2014 ( Pushya 12, Shaka Varsha 1935) Issue 1 
ಭಾಗ ೫ 


ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


ಕರ್ನಾಟಕ ಲೋಕಸೇವಾ ಆಯೋಗ, ಉದ್ಯೋಗ ಸೌಧ, ಬೆಂಗಳೂರು-560001. 
ಅಧಿಸೂಚನೆ 
ಸಂಖ್ಯೆ:ಅಪ(1)953/2013-14/ಪಿಎಸ್‌ಸಿ., ದಿನಾಂಕ: 12-12-2013. 

ಕರ್ನಾಟಕ ಲೋಕಸೇವಾ ಆಯೋಗ (ಸೇವಾ ಪರೀಕ್ಷೆ ನಡೆಸುವಿಕೆ) ನಿಯಮಗಳು, 1965 ಮತ್ತು ಕರ್ನಾಟಕ ನಾಗರಿಕ ಸೇವಾ (ಸೇವೆ ಮತ್ತು 
ಕನ್ನಡ ಭಾಷಾ ಪರೀಕ್ಷೆ) ನಿಯಮಗಳು, 1974ರ ಮೇರೆಗೆ ಆಯೋಗವು 2013ನೇ ಸಾಲಿನ ದ್ವಿತೀಯ ಅಧಿವೇಶನದ ಇಲಾಖಾ ಪರೀಕ್ಷೆಗಳನ್ನು ನಡೆಸಲು 
ಕರ್ನಾಟಕ ನಾಗರಿಕ ಸೇವಾ ನಿಯಮಗಳಡಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಅರ್ಹ ಅಭ್ಯರ್ಥಿಗಳಿಂದ ಆನ್‌ಲೈನ್‌ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಈ ಬಗ್ಗೆ 
ಸೂಚನೆಗಳನ್ನು ಆಯೋಗದ ವೆಬ್‌ಸೈಟ್‌ “http://kpsc.kar.nic.in”’ನಲ್ಲಿ ಬಿತ್ತರಿಸಲಾಗಿದೆ. ಈ ಪರೀಕ್ಷೆಗಳನ್ನು 2014ರ ಫೆಬವರಿ/ಮಾರ್ಚ್‌ ಮಾಹೆಯಲ್ಲಿ 
ನಡೆಸಲಾಗುವುದು. 

ಈ ಅಧಿಸೂಚನೆಯ ಅನುಬಂಧ-"ಎ' ಯಲ್ಲಿನ ಪರೀಕ್ಷಾ ವೇಳಾಪಟ್ಟಿಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದಗಳಲ್ಲಿ ನಡೆಸಲಾಗುವ ಪರೀಕ್ಷೆಗಳ 
ಬಗ್ಗೆ ವಿವರಗಳನ್ನು ನೀಡಲಾಗಿದೆ. ಅನುಬಂಧ-ಬಿ” ನಲ್ಲಿ ಬೆಂಗಳೂರು ಕೇಂದದಲ್ಲಿ ಮಾತ ನಡೆಯುವ ಪರೀಕ್ಷೆಗಳ ಬಗ್ಗೆ ವಿವರಗಳನ್ನು ನೀಡಲಾಗಿದೆ. 

ಪರೀಕ್ಷೆಗೆ ಹಾಜರಾಗಬಯಸುವ ಅಭ್ಯರ್ಥಿಗಳು ಒಂದು ಅರ್ಜಿಯಲ್ಲಿ ಗರಿಷ್ಠ ಆರು ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. 
ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವಾಗ ವಿಷಯ ಮತ್ತು ವಿಷಯ ಸಂಕೇತಗಳನ್ನು ಎಚ್ಚರಿಕೆಯಿಂದ ಭರ್ತಿ ಮಾಡಲು 
ಸೂಚಿಸಿದೆ. 
1. ಸೂಚನೆಗಳು: 


(1) ಇಲಾಖಾ ಪರೀಕ್ಷೆಗಳಿಗೆ ಸ್ಥಳೀಯ ಅಭ್ಯರ್ಥಿಗಳು, ಸ್ಪೈಪೆಂಡರಿ ಪದವೀಧರರು, ದೈನಿಕ ಮುಜರಾಯಿ ಮಾಸಿಕ ವೇತನದ ಮೇಲೆ 
ಕೆಲಸ ಮಾಡುತ್ತಿರುವ ವ್ಯಕ್ತಿಗಳು, ಕರಾರು ಆಧಾರದಲ್ಲಿ ಹಾಗೂ ಅನುದಾನಿತ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿರುವ 
ವ್ಯಕ್ತಿಗಳು ಈ ಪರೀಕ್ಷೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹರಾಗುವುದಿಲ್ಲ. 

(2) ಇಲಾಖಾ ಪರೀಕ್ಷೆಗಳಿಗೆ ಅರ್ಜಿ ಸಲ್ಲಿಸುವ ನೌಕರರು ತಮ್ಮ ಮೇಲಧಿಕಾರಿಗಳಿಂದ ಲಿಖಿತ ಅನುಮತಿ ಪಡೆದು ಅರ್ಜಿ ಸಲ್ಲಿಸತಕ್ಕದ್ದು. 
ಆಯೋಗವು ಅಪೇಕ್ಷಿಸಿದ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಲಿಖಿತ ಅನುಮತಿ ಪತವನ್ನು ಹಾಜರುಪಡಿಸಲು ಬದ್ಧರಾಗಿರತಕ್ಕದ್ದು. 

(3) ಇಲಾಖಾ ಪರೀಕ್ಷೆಗಳಿಗೆ ಅರ್ಜಿ ಸಲ್ಲಿಸುವ ಪತಿಯೊಬ್ಬ ಅಭ್ಯರ್ಥಿಯು ಕಡ್ಡಾಯವಾಗಿ ನಿಗದಿಪಡಿಸಿರುವ ಪರೀಕ್ಷಾ ಶುಲ್ಕವನ್ನು 
ಪಾವತಿಸತಕ್ಕದ್ದು. ತಪ್ಪಿದಲ್ಲಿ ಅಂತಹ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 

(4) ಶುಲ್ಕ ಪಾವತಿಸದ, ಅಪೂರ್ಣ ಅರ್ಜಿಗಳನ್ನು ಮತ್ತು ಆನ್‌ಲೈನ್‌ ವಿಧಾನ ಹೊರತುಪಡಿಸಿ ಇತರ ಯಾವುದೇ ವಿಧಾನದಲ್ಲಿ 
ಸಲ್ಲಿಸಿದ ಅರ್ಜಿಗಳನ್ನು ಯಾವ ಸೂಚನೆಯನ್ನೂ ನೀಡದೇ ತಿರಸ್ಕರಿಸಲಾಗುವುದು. 

(5) ಅಭ್ಯರ್ಥಿಗಳು ಅರ್ಜಿ ಭರ್ತಿ ಮಾಡುವ ಮುನ್ನ ೦ ನಲ್ಲಿ ನೀಡಿರುವ ಸೂಚನೆಗಳನ್ನು ಗಮನಿಸಿ ಈ ಸೂಚನೆಗಳಿಗೆ 
ಅನುಸಾರವಾಗಿಯೇ ಭರ್ತಿ ಮಾಡತಕ್ಕದ್ದು. 


(೧) 


ಈ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨, ೨೦೧೪ ಭಾಗ ೫ 





(6) ತಪ್ಪು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದಲ್ಲಿ ಅಂತಹ ಅಭ್ಯರ್ಥಿಗಳ ಎರುದ್ಧ ಆಯೋಗವು ಕಾನೂನಿನನ್ವಯ ಸೂಕ್ತ 
ಕಮಕ್ಕೆಗೊಳ್ಳುವುದು. 

(7) ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಶುಲ್ಕವನ್ನು ಸ್ಕ್ಯಾನರ್‌ ಸೌಲಭ್ಯವಿರುವ ಗಣಕೀಕೃತ ಅಂಚೆ ಕಛೇರಿಯ ರಾಜ್ಯದ ಯಾವುದೇ 
ಶಾಖೆಯಲ್ಲಿ ಸಂದಾಯ ಮಾಡಬಹುದಾಗಿದ್ದು, ಈ ಬಗ್ಗೆ ಆಯೋಗದ ವೈಬ್‌ಸೈಟ್‌ನಲ್ಲಿ ಪಕಟಿಸಲಾಗಿರುವ 1713 ಅಂಚೆ ಕಛೇರಿ 
ಶಾಖೆಗಳ ಪಟ್ಟಿಯನ್ನು ನೋಡತಕ್ಕದ್ದು. ಈ ಅಂಚೆ ಕಛೇರಿಯ ಶಾಖೆಗಳನ್ನು ಹೊರತುಪಡಿಸಿ ಉಳಿದ ಶಾಖೆಗಳಲ್ಲಿ ಅಥವಾ 


ಇತರೆ ಯಾವುದೇ ರೀತಿಯಲ್ಲಿ ಶುಲ್ಕ ಸಂದಾಯ ಮಾಡಲಾಗುವ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. 


(8) ಕೊನೆಯ ಕ್ಷಣಗಳಲ್ಲಿ ಎದುರಾಗಬಹುದಾದ ಸಮಸ್ಯೆಗಳಿಂದ ಪಾರಾಗಲು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ 
ದಿನಾಂಕದವರೆಗೂ ಕಾಯದೇ ಸಾಕಷ್ಟು ಮುಂಚಿತವಾಗಿ ಅರ್ಜಿಗಳನ್ನು ಸಲ್ಲಿಸಲು ಪಯತ್ನಿಸತಕ್ಕದ್ದು. ಒಮ್ಮೆ ಅರ್ಜಿ 
ಶುಲ್ಕವನ್ನು ಪಾವತಿಸಿದ ನಂತರ ಅದನ್ನು ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ ಅಥವಾ ಅದನ್ನು 


ಆಯೋಗವು ನಡೆಸುವ ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. 


(9) ಅಭ್ಯರ್ಥಿಯು ತನ್ನ ಹುದ್ದೆಗೆ ಸಂಬಂಧಿಸಿದಂತೆ 1974ರ ಕರ್ನಾಟಕ ನಾಗರಿಕ ಸೇವಾ (ಸೇವೆ ಮತ್ತು ಕನ್ನಡಭಾಷಾ ಪರೀಕ್ಷೆ) 
ನಿಯಮಾವಳಿ ರೀತ್ಯಾ ಷೆಡ್ಯೂಲ್‌ 1ರಲ್ಲಿ ಕಡ್ಡಾಯಗೊಳಿಸಿದ ವಿಷಯಗಳಿಗೆ ಮಾತ್ರ ಅರ್ಜಿ ಸಲ್ಲಿಸತಕ್ಕದ್ದು ಹಾಗೂ ತನಗೆ 
ಸಂಬಂಧಪಡದ ಇತರೇ ಇಲಾಖೆಗಳ ವಿಷಯಗಳಲ್ಲಿ ಪರೀಕ್ಷೆ ಬರೆಯಲು ಅರ್ಜಿಯನ್ನು ಯಾವುದೇ ಕಾರಣಕ್ಕೂ ಸಲ್ಲಿಸತಕ್ಕದ್ದಲ್ಲ. 
ಹಾಗೆಯೇ ಅಭ್ಯರ್ಥಿಯು ತಾನು ಶುಲ್ಕ ಸಂದಾಯ ಮಾಡಿರುವೆನೆಂಬ ಮಾತಕ್ಕೆ ಪರೀಕ್ಷೆ ಬರೆಯಲು ಹಕ್ಕುಳ್ಳವನಾಗಿರುವನೆಂದು 
ಭಾವಿಸತಕ್ಕದ್ದಲ್ಲ. 

(10) ಎಸ್‌.ಎ.ಎಸ್‌, ವಿಷಯಗಳಿಗೆ ಸಂಬಂಧಿಸಿದಂತೆ ಸೂಚನೆ: ಕರ್ನಾಟಕ ನಾಗರಿಕ ಸೇವಾ (ಸೇವೆ ಮತ್ತು ಕನ್ನಡ ಭಾಷಾ ಪರೀಕ್ಷೆ) 
ನಿಯಮಗಳು, 1974ರನ್ವಯ ಸಬಾರ್ಡಿನೇಟ್‌ ಅಕೌಂಟ್ಸ್‌ ಸರ್ವಿಸ್‌(ಎಸ್‌.ಎ.ಎಸ್‌) ಪರೀಕ್ಷೆಗಳನ್ನು ತೆಗೆದುಕೊಳ್ಳಬೇಕಾಗುವ 
ನೌಕರರು ಪಥಮ ದರ್ಜೆ/ದ್ವಿತೀಯ ದರ್ಜೆ ಸಹಾಯಕರಾಗಿದ್ದಲ್ಲಿ ಅವರು ಸೇವೆಗೆ ನೇಮಕಗೊಂಡ ದಿನಾಂಕದಿಂದ ಪಥಮ 
ದರ್ಜೆ ಸಹಾಯಕರಾಗಿ ಮೂರು ವರ್ಷಗಳಿಗಿಂತ ಕಡಿಮೆ ಇರದ ಅಥವಾ ದ್ವಿತೀಯ ದರ್ಜೆ ಸಹಾಯಕರಾಗಿ ಆರು 
ವರ್ಷಗಳಿಗಿಂತ ಕಡಿಮೆ ಇರದ ಅವಧಿಯ ಸೇವೆ ಸಲ್ಲಿಸಿದ್ದು ಅಕೌಂಟ್ಸ್‌ ಹೈಯರ್‌ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 
ಕಡ್ಡಾಯವಾಗಿ ತೇರ್ಗಡೆಯಾಗಿದ್ದಲ್ಲಿ ಮಾತ್ರ ಸದರಿ ಪರೀಕ್ಷೆಗೆ ಕುಳಿತುಕೊಳ್ಳಲು ಅರ್ಹರಾಗಿರುತ್ತಾರೆ. ಅಂತಹ ಅಭ್ಯರ್ಥಿಗಳು 
ಅವರ ಸೇವಾ ಅವಧಿಯನ್ನು ಮತ್ತು ಅಕೌಂಟ್ಸ್‌ ಹೈಯರ್‌ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಬಗ್ಗೆ 
ವಿವರಗಳನ್ನು ಆನ್‌ಲೈನ್‌ ಅರ್ಜಿಯ ನಿಗದಿತ ಅಂಕಣದಲ್ಲಿ ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 


(11) ಕೇಂದ ಪರಿಹಾರ ಸಮಿತಿಯು ಸರ್ಕಾರದ ಸ್ವಾಮ್ಯಕ್ಕೊಳಪಟ್ಟರುವ ಸಂಸ್ಥೆಯಾಗಿರುವ ಕಾರಣ ಅಲ್ಲಿಯ ಸಿಬ್ಬಂದಿವರ್ಗದವರು 
ಆಯೋಗವು ನಡೆಸುವ ಇಲಾಖಾ ಪರೀಕ್ಷೆಗಳಾದ ಅಕೌಂಟ್ಸ್‌ ಹೈಯರ್‌, ಅಕೌಂಟ್ಸ್‌ ಲೋಯರ್‌, ಜನರಲ್‌ ಲಾ ಇತ್ಯಾದಿ 
ಕಡ್ಡಾಯಗೊಳಿಸಲಾದ ಸೇವಾ ಪರೀಕ್ಷೆಗಳಿಗೆ ಹಾಜರಾಗಲು ಅರ್ಹರಾಗುತ್ತಾರೆ. 

(12) ಸರ್ಕಾರವು ಇತರೆ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳ ಸಿಬ್ಬಂದಿಗಳಿಗೆ ಇಲಾಖಾ ಪರೀಕ್ಷೆಗಳನ್ನು ನಿಗದಿಪಡಿಸಿ ರಾಜ್ಯಪತದಲ್ಲಿ 
ಪಕಟಿಸಿದಲ್ಲಿ ಅಂತಹವರು ಪರೀಕ್ಷೆ ತೆಗೆದುಕೊಳ್ಳಲು ಅರ್ಹರಾಗುತ್ತಾರೆ. 

2. ಅಭ್ಯರ್ಥಿಗಳು ಆನ್‌ಲೈನ್‌ (೦೫-1೩) ಮುಖಾಂತರ ಇಲಾಖಾ ಪರೀಕ್ಷೆಗಳಿಗೆ ಅರ್ಜಿ ಸಲ್ಲಿಸಲು ಅನುಸರಿಸಬೇಕಾದ ಹಂತಗಳನ್ನು ಅನುಕಮವಾಗಿ ಈ 
ಕೆಳಕಂಡಂತೆ ವಿವರಿಸಲಾಗಿದೆ. 


ಅಭ್ಯರ್ಥಿಗಳು ಆನ್‌ಲೈನ್‌ ಮೂಲಕ ಅರ್ಜಿ ಸಲ್ಲಿಸುವ ಮುನ್ನ 35 x 45mm (ಜೆಪಿಜಿ) ಅಳತೆಯ ತಮ್ಮ ಇತ್ತೀಚಿನ ಭಾವಚಿತವನ್ನು ಶುದ್ಧವಾದ 
ಬಿಳಿ ಹಾಳೆಯ ಮೇಲೆ ಅಂಟಿಸಿ ಅದರ ಕೆಳಗೆ ಕಪ್ಪು ಶಾಹಿಯ ಪೆನ್‌ನಲ್ಲಿ ಸಹಿ ಮಾಡಿದ ನಂತರ ಸ್ಕ್ಯಾನ್‌ ಮಾಡಿ 0೫1.0%0 ಮಾಡಲು 


ಸಿದವಾಗಿಟುಕೊಂಡಿರಬೇಕು. 
ಧಿ ಆ 


ಅಭ್ಯರ್ಥಿಗಳು ಆಯೋಗದ ಅಧಿಕೃತ ವೆಬ್‌ಸೈಟ್‌ “http://psc.kar.nic.in’ನಲ್ಲ “ONLINE APPLICATION FOR DEPARTMENTAL 
EXAM-SECOND SESSION 2013” ಲಿಂಕನ್ನು ಕ್ಲಿಕ್‌ ಮಾಡಿದ ನ೦ತರ ಅರ್ಜಿ ಸಲ್ಲಿಸಲು ಬೇಕಾದ ಸೂಚನೆಗಳನ್ನು ವೀಕ್ಷಿಸಲು "HOME PAGF’ನಲ್ಲಿನ 


“INSTRUCTIONS TO CANDIDATES’ ಎನ್ನುವ ಲಿಂಕನ್ನು ಕ್ಲಿಕ್‌ ಮಾಡಬೇಕು. 


ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು "SUBMIT APPLICATION FORM’ ಎನ್ನುವ ಲಿಂಕನ್ನು ಕ್ಲಿಕ್‌ ಮಾಡಬೇಕು. ಅರ್ಜಿಯಲ್ಲಿ ನಿಗದಿತ 
ವಿವರಗಳನ್ನು ಭರ್ತಿ ಮಾಡಿ, ಸ್ಕ್ಯಾನ್‌ ಮಾಡಿಕೊಂಡಿರುವ ತಮ್ಮ ಇತ್ತೀಚಿನ ಭಾವಚಿತವನ್ನು UPLOAD ಮಾಡಿದ ನಂತರ “Preview ಐಕಾನ್‌ ಮೇಲೆ 
ಸಿಕ ಮಾಡಿ ಅರ್ಜಿಯಲ್ಲಿ ನಮೂದಿಸಿರುವ ವಿವರಗಳನ್ನು ಮತ್ತೊಮ್ಮೆ ಕೂಲಂಕಷವಾಗಿ ಪರಿಶೀಲಿಸತಕ್ಕದ್ದು. ಈ ಮೊದಲು ನಮೂದಿಸಿರುವ ವಿವರಗಳಲ್ಲಿ 
ಏನಾದರೂ ತಪ್ಪುಗಳಾಗಿದ್ದಲ್ಲಿ ಅದನ್ನು ಸರಿಪಡಿಸಲು "848 ಮೇಲೆ ಕ್ಲಿಕ್‌ ಮಾಡಿ ನಂತರ ಅಗತ್ಯ ತಿದ್ದುಪಡಿಗಳನ್ನು ಮಾಡಬಹುದು. ಆನಂತರ 
ಅರ್ಜಿಯಲ್ಲಿ ಭರ್ತಿ ಮಾಡಿರುವ ಎಲ್ಲಾ ವಿವರಗಳು ಸರಿಯಾಗಿರುತ್ತವೆ ಎಂಬುದನ್ನು ದೃಢಪಡಿಸಿಕೊಂಡ ನಂತರವೇ, "88080 ಐಕಾನ್‌ ಅನ್ನು ಕ್ಲಿಕ್‌ 
ಮಾಡಬೇಕು. ಆ ನಂತರ ಪರದೆಯ ಮೇಲೆ ಮೂಡುವ Application ID Number(Cರ್ಜೀಯ ಸಂಖ್ಯೆ)ಅನ್ನು ಅಭ್ಯರ್ಥಿಯು ಗುರುತು 
ಹಾಕಿಕೊಳ್ಳತಕ್ಕದ್ದು. ಮುಂದೆ ಚಲನ್‌ ಮುದಿಸಲು ಮತ್ತು ಪವೇಶ ಪತವನ್ನು ಪಡೆಯಲು ಅರ್ಜಿ ಸಂಖ್ಯೆಯು ಅವಶ್ಯವಿರುತ್ತದೆ. 

ಪರೀಕ್ಷಾ ಶುಲ್ಕವನ್ನು ಪಾವತಿಸಲು ಬೇಕಾದ ಚಲನ್‌ ಅನ್ನು ಪಡೆಯಲು "೧6೫07೩೬ Calan’ ಎನ್ನುವ ಲಿಂಕನ್ನು ಕ್ಲಿಕ್‌ ಮಾಡಿ ಚಲನ್‌ನ 
ದ್ವಿಪತಿಯನ್ನು down 106 ಮಾಡಿಕೊಳ್ಳಬೇಕು. ಡೌನ್‌ಲೋಡ್‌ ಮಾಡಿಕೊಂಡ ಚಲನ್‌ನಲ್ಲಿ ಬಾರ್‌ಕೋಡ್‌ ಇದ್ದು, ಅದು ಹಾಳಾಗದಂತೆ ಅಭ್ಯರ್ಥಿಗಳು 
ಎಚ್ಚರವಹಿಸತಕ್ಕದ್ದು. ಭರ್ತಿ ಮಾಡಿದ ಅರ್ಜಿಯನ್ನು ಸಲ್ಲಿಸಿ ಚಲನ್‌ ಅನ್ನು 6091 load ಮಾಡಿಕೊಂಡ ತರುವಾಯ ಶುಲ್ಕವನ್ನು ಸ್ಕ್ಯಾನರ್‌ ಸೌಲಭ್ಯವುಳ್ಳ 
ಗಣಕೀಕೃತ ಅಂಚೆ ಕಛೇರಿಯ ರಾಜ್ಯದ ಯಾವುದೇ ಶಾಖೆಯಲ್ಲಿ ಸಂದಾಯ ಮಾಡಬಹುದಾಗಿದೆ. ಹೋಬಳಿ, ತಾಲ್ಲೂಕು, ಜಿಲ್ಲಾ ಮಟ್ಟದಲ್ಲಿ ಗಣಕೀಕೃತ 


ಸೌಲಭ್ಯವಿರುವ ಅಂಚೆ ಕಛೇರಿಯ 17ಟ ಶಾಖೆಗಳ ಹಾಗೂ ಅಂಚೆ ಕಛೇರಿಗಳು ಕರ್ತವ್ಯ ನಿರ್ವಹಿಸುವ ಕಾಲಾವಧಿಯ ಪಟ್ಟಿಯನ್ನು ಆಯೋಗದ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨, ೨೦೧೪ ೩ 





ವೆಬ್‌ಸೈಟ್‌ನಲ್ಲಿ ವೀಕ್ಷಿಸಬಹುದು. ಶುಲ್ಕವನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ನಂತರ ಶುಲ್ಕವನ್ನು ಸಂದಾಯ ಮಾಡಲು ಅವಕಾಶವಿರುವುದಿಲ್ಲ. 
ಅಂಚೆ ಕಛೇರಿಯನ್ನು ಹೊರತುಪಡಿಸಿ ಇತರೆ ಯಾವುದೇ ರೀತಿಯಲ್ಲಿ ಶುಲ್ಕ ಸಂದಾಯ ಮಾಡುವಂತಿಲ್ಲ. ಶುಲ್ಕ ಸಂದಾಯ ಮಾಡದ ಅರ್ಜಿಗಳನ್ನು ಯಾವುದೇ 
ಸೂಚನೆ ನೀಡದೇ ತಿರಸ್ಕೃತಗೊಳಿಸಲಾಗುವುದು. ಶುಲ್ಕ ಪಾವತಿಸಿದ ಬಗ್ಗೆ ದೃಢೀಕರಣಗೊಂಡಿರದ ಅಭ್ಯರ್ಥಿಗಳು ಅಂಚೆ ಕಛೇರಿಯ ಸಹಾಯವಾಣಿ (Help Line) 
ದೂರವಾಣಿ ಸಂಖ್ಯೆ 080-22392599/080-22392600 ಅನ್ನು ಸಂಪರ್ಕಿಸಿ ಸೂಕ್ತ ಮಾಹಿತಿಯನ್ನು ಒದಗಿಸಿ ಶುಲ್ಕ ಪಾವತಿಸಿದ ಬಗ್ಗೆ ಖಚಿತಪಡಿಸಿಕೊಳ್ಳತಕ್ಕದ್ದು. 


ಅರ್ಜಿಯ ಪತಿಯನ್ನು ಮುದ್ರಿಸಿಕೊಳ್ಳಲು ಅಭ್ಯರ್ಥಿಯು ‘Print Application’ ಎನ್ನುವ ಲಿಂಕನ್ನು ಕ್ಲಿಕ್‌ ಮಾಡಬೇಕು. ಅರ್ಜಿಯ ಪತಿಯನ್ನು 
ಮತ್ತು ಶುಲ್ಕ ಸಂದಾಯ ಮಾಡಿದ ಚಲನ್‌ ಹಾಗೂ ಅಂಚೆ ಕಛೇರಿಯವರು ನೀಡಿರುವ ರಸೀದಿಯನ್ನು ಕಡ್ಡಾಯವಾಗಿ ಅಭ್ಯರ್ಥಿಗಳು ತಮ್ಮೊಂದಿಗೆ 
ಇಟ್ಟುಕೊಳ್ಳತಕ್ಕದ್ದು. ಆಯೋಗವು ಅಪೇಕ್ಷಿಸಿದಾಗ ಈ ಚಲನ್‌ ಅನ್ನು ಹಾಜರುಪಡಿಸಬೇಕು. 

ಅಭ್ಯರ್ಥಿಗಳು ಅರ್ಜಿ ಸಂಖ್ಯೆಯ ಮಾಹಿತಿಯನ್ನು ಪಡೆಯಬೇಕಾದಲ್ಲಿ ಆಯೋಗದ ವೆಬ್‌ಸೈಟ್‌ನ 8011೫ PAGE ನಲ್ಲಿನ ‘Search 
application ID’ ಲಿ೦ಕಿನಲ್ಲಿ ಮಾಹಿತಿಗಳನ್ನು ದಾಖಲಿಸಿ ಅರ್ಜಿ ಸಂಖ್ಯೆಯನ್ನು ಪಡೆಯಬಹುದಾಗಿರುತ್ತದೆ. ಜನ್ಮ ದಿನಾಂಕದ ಮಾಹಿತಿಯನ್ನು ಪಡೆಯಲು 
‘Search Date of Birth’ ಲಿ೦ಕಿನಲ್ಲಿ ಅಗತ್ಯ ಮಾಹಿತಿಗಳನ್ನು ದಾಖಲಿಸಿ ಜನ್ಮ ದಿನಾಂಕದ ಮಾಹಿತಿಯನ್ನು ಪಡೆಯಬಹುದಾಗಿರುತ್ತದೆ. 


ಹಾಘ ಅರ್ಯ ಸಲ್ಲಿಸಲು ಪಾರಂಭ ದಿನಾಂಕ: : 12-12-2013 
ಇಪ 
ಹಾ) ಅರ್ಜ ಸಲ್ಲಿಸಲು ಕೊನೆಯ ದಿನಾಂಕ: : 10-01-2014 ಸಂಜೆ 5.30 ಗಂಟೆ ಆಗಿರುತ್ತದೆ. 


ಹಾಫ್ಸು ಶುಲ್ಕ ಸಂದಾಯ ಮಾಡಲು ಕೊನೆಯ ದಿನಾಂಕ: : 11-01-2014 ಅಂಚೆ ಕಛೇರಿಯ ವ್ಯವಹಾರ ವೇಳೆಯೊಳಗೆ. (ಮಧ್ಯಾಹ್ನ 3.00ಗಂಟಿ) 
ವಿಶೇಷ ಸೂಚನೆ:- ಆನ್‌ಲೈನ್‌ ಮೂಲಕ ಅರ್ಜಿಯನ್ನು ಭರ್ತಿಮಾಡುವ ಸಂದರ್ಭದಲ್ಲಿ ಯಾವುದಾದರೂ ತಾಂತಿಕ ತೊಂದರೆ ಅಥವಾ 
ಸಮಸ್ಯೆಗಳು ಉದ್ಭವಿಸಿದಲ್ಲಿ ಸಹಾಯವಾಣಿ (Help line) 080-30574913, 080-30574944 ಮತ್ತು 080-30574945ಗಳನ್ನು ಸಂಪರ್ಕಿಸಿ ಅಗತ್ಯ 
ಮಾಹಿತಿ ಪಡೆದು ಅರ್ಜಿ ಸಲ್ಲಿಸಬಹುದು. 
ವಿಷಯ, ಸಂಕೇತಗಳು ಮತ್ತು ನಿಗದಿಪಡಿಸಿದ ಶುಲ್ಕ: 
ಇಲಾಖಾ ಪರೀಕ್ಷೆಯ ವಿವಿಧ ವಿಷಯಗಳು, ಅವುಗಳ ಸಂಕೇತಗಳು ಹಾಗೂ ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 6 ಸೇಲೋಸೇ 2010, 
ದಿನಾಂಕ: 06-08-2010ರನ್ವಯ ನಿಗದಿಪಡಿಸಿರುವ ಪರಿಷ್ಕೃತ ಶುಲ್ಕಗಳ ವಿವರಗಳನ್ನು ಈ ಕೆಳಗಿನ ಪಟ್ಟಿಯಲ್ಲಿ ವಿವರಿಸಲಾಗಿದೆ. 



















































































ವಿಷಯ ವಿಷಯ ಸಂಕೇತ ಸುಷ್ಟ 
ಶುಲ್ಕ ರೂ. 
(1) (2) (3) 
ಅಕೌಂಟ್ಸ್‌ ಲೋಯರ್‌ 1 50-00 
ಕಮ್ಯುನಿಟಿ ಡೆವಲಪ್‌ಮೆಂಟ್‌ ಭಾಗ-1 2 50-00 
ಕಮ್ಯುನಿಟಿ ಡೆವಲಪ್‌ಮೆಂಟ್‌ ಭಾಗ-2 3 50-00 
ಎಂಪ್ಲಾಯ್‌ಮೆಂಟ್‌ ಎಕ್ಸ್‌ಚೇಂಜ್‌ ಪೊಸೀಜರ್‌ ಹೈಯರ್‌ 4 50-00 
ಎಂಪ್ಲಾಯ್‌ಮೆಂಟ್‌ ಎಕ್ಸ್‌ಚೇಂಜ್‌ ಪೊಸೀಜರ್‌ ಲೋಯರ್‌ 5 50-00 
ಫಾರೆಸ್ಟ್‌ ಪತಿಕೆ-1 (ಫಾರೆಸ್ಟ್‌ಗಾರ್ಡ್‌ಗಳಿಗೆ ಮಾತ) 6 50-00 
ಫಾರೆಸ್ಟ್‌ ಪತಿಕೆ-2 (ಫಾರೆಸ್ಟ್‌ಗಾರ್ಡ್‌ಗಳಿಗೆ ಮಾತ) 7 50-00 
ಜನರಲ್‌ ಲಾ ಭಾಗ-2 8 50-00 
ಹೋಮ್‌ ಗಾರ್ಡ್ಸ್‌ ಮ್ಯಾನ್ಯುಯಲ್‌ 9 50-00 
ಆಕ್ಟ್‌ ಅಂಡ್‌ ರೂಲ್ಸ್‌ ರಿಲೇಟಂಗ್‌ ಟು ವಿಮೆನ್‌ ಅಂಡ್‌ ಚೈಲ್ಡ್‌ ಡೆವಲಪ್‌ಮೆಂಟ್‌ 10 50-00 
ಮೋಟಾರ್‌ ವೆಹಿಕಲ್ಸ್‌ Il 50-00 
ಮೈನಿಂಗ್‌ ಭಾಗ-1 12 50-00 
ಮೈನಿಂಗ್‌ ಭಾಗ-2 13 50-00 
ಪಿಸನ್ಸ್‌ 14 50-00 
ಪೋರ್ಟ್ಸ್‌ ಹೈಯರ್‌ 15 50-00 
ಪೋರ್ಟ್‌ ಲೋಯರ್‌ 16 50-00 
ಸೋಷಿಯಲ್‌ ವೆಲ್‌ಫೇರ್‌ ಅಂಡ್‌ ಬ್ಯಾಕ್‌ವರ್ಡ್‌ ಕ್ಲಾಸಸ್‌ ಮ್ಯಾನ್ಯುಯಲ್‌ ಭಾಗ-1 17 50-00 
ಸೋಷಿಯಲ್‌ ವೆಲ್‌ಫೇರ್‌ ಅಂಡ್‌ ಬ್ಯಾಕ್‌ವರ್ಡ್‌ ಕ್ಲಾಸಸ್‌ ಮ್ಯಾನ್ಯುಯಲ್‌ ಭಾಗ-2 18 50-00 
ಯೂಥ್‌ ಸರ್ವೀಸ್‌ ಮ್ಯಾನ್ಯುಯಲ್‌ 19 50-00 
ಎಕ್ಸೈಸ್‌ 20 50-00 
ಪೊಲೀಸ್‌ ಮ್ಯಾನ್ಯುಯಲ್‌ 21 50-00 






































































































































ಟೆಜರಿ ಅಕೌಂಟ್‌ ಭಾಗ-2 
ಣು 








೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨, ೨೦೧೪ ಭಾಗ ೫ 
ವಿಷಯ ವಿಷಯ ಸಂಕೇತ AS 
ಶುಲ್ಕ ರೂ. 
ಅಕೌಂಟ್ಸ್‌ ಹೈಯರ್‌ 22 100-00 
ಕಮರ್ಷಿಯಲ್‌ ಟ್ಯಾಕ್ಸಸ್‌ ಭಾಗ-2 (ಲೋಯರ್‌) 23 100-00 
ಫಾರೆಸ್ಟ್‌ 24 100-00 
ಫ್ಯಾಕ್ಟರೀಸ್‌ ಅಂಡ್‌ ಬಾಯ್ದೆರ್ಸ್‌ ಲಾಸ್‌ 25 100-00 
ಲೇಬರ್‌ 26 100-00 
ಲೋಕಲ್‌ ಲಾಸ್‌ ಆಂಡ್‌ ಕಮರ್ಷಿಯಲ್‌ ಬುಕ್‌ ಕೀಪಿಂಗ್‌ 27 100-00 
ಪೆಸ್‌ ಅಂಡ್‌ ಅಲೈಡ್‌ ಆಫೀಸಸ್‌ ಮ್ಯಾನ್ಯುಯಲ್‌ ಹೈಯರ್‌ 28 100-00 
ಪೆಸ್‌ ಅಂಡ್‌ ಅಲೈಡ್‌ ಆಫೀಸಸ್‌ ಮ್ಯಾನ್ಯುಯಲ್‌ ಲೋಯರ್‌ 29 100-00 
ಪಿ.ಡಬ್ಲ್ಯೂಡಿ ಹೈಯರ್‌ ಭಾಗ-1 30 100-00 
ಪಿ.ಡಬ್ಲ್ಯೂಡಿ ಹೈಯರ್‌ ಭಾಗ-2 31 100-00 
ಪಿ.ಡಬ್ಬ್ಯೂಡಿ. ಲೋಯರ್‌ 32 100-00 
ರಿಜಿಸ್ಟ್ರೇಷನ್‌ 33 100-00 
ಸಿರಿಕಲ್ಲರ್‌ 34 100-00 
ಕೋ-ಆಪರೇಷನ್‌ 35 100-00 
ಜನರಲ್‌ ಲಾ ಭಾಗ-1 36 100-00 
ಮುನಿಸಿಪಲ್‌ ಅಂಡ್‌ ಲೋಕಲ್‌ ಬೋರ್ಡ್‌ 37 100-00 
ಮಾರ್ಕೆಟಿಂಗ್‌ 38 100-00 
ರೆವಿನ್ಯೂ ಹೈಯರ್‌ ಭಾಗ-1 39 100-00 
ರೆವಿನ್ಯೂ ಹೈಯರ್‌ ಭಾಗ-2 40 100-00 
ರೆವಿನ್ಯೂ ಲೋಯರ್‌ 41 100-00 
ಕಮರ್ಷಿಯಲ್‌ ಟ್ಯಾಕ್ಸಸ್‌ ಭಾಗ-1 (ಹೈಯರ್‌) 42 100-00 
ಕೋ-ಆಪರೇಟಿವ್‌ ಆಡಿಟ್‌ ಎಕ್ಸಾಮಿನೇಷನ್‌ 43 100-00 
ಇನ್ಸೂರೆನ್ಸ್‌ ಅಡ್ಡಾನ್ಸ್‌ಡ್‌ 44 100-00 
ಇನ್ನೂರೆನ್ಸ್‌ ಹೈಯರ್‌ 45 100-00 
ಇನ್ಸೂರೆನ್ಸ್‌ ಲೋಯರ್‌ 46 100-00 
ಕನ್ನಡ ಭಾಷಾ ಪರೀಕ್ಷೆ 47 100-00 
ಫುಡ್‌ ಅಂಡ್‌ ಸಿವಿಲ್‌ ಸಫ್ಲೈಸ್‌ ಎಕ್ಸಾಮಿನೇಷನ್‌ 48 100-00 
ಕರ್ನಾಟಕ ಕನ್ಸ್ಯೂಮರ್‌ ಪೊಟಕ್ಷನ್ಸ್‌ ಸ್ಟೇಟ್‌ ಕಮಿಷನ್‌ ಅಂಡ್‌ ಡಿಸ್ಟ್ರಿಕ್ಟ್‌ ಫೋರಮ್‌ ಸರ್ವಿಸ್‌ 49 100-00 
ಎಕ್ಸಾಮಿನೇಷನ್‌ 
ಇಂಡಿಯನ್‌ ಕಾ೦ಟಕ್ಟ್‌ ಆಕ್ಟ್‌ 51 50-00 
ಕೆ.ಪಿ.ಎಸ್‌.ಸಿ. ಮ್ಯಾನ್ಯುಯಲ್‌ 52 50-00 
ಕೆ.ಪಿ.ಎಸ್‌.ಸಿ. ರಿಕೂಟ್‌ಮೆಂಟ್‌ ರೂಲ್ಸ್‌ 53 50-00 
ಸೆಕೆಟೇರಿಯೆಟ್‌ ಮ್ಯಾನ್ಯುಯಲ್‌ ಭಾಗ-1 54 100-00 
ಸೆಕೆಟೇರಿಯೆಟ್‌ ಮ್ಯಾನ್ಯುಯಲ್‌ ಭಾಗ-2 55 50-00 
ಸ್ಪೆಷಲ್‌ ಲಾಸ್‌ ಅಂಡ್‌ ಸರ್ವಿಸ್‌ ರೂಲ್ಸ್‌ 56 50-00 
ಟಾನ್ಸ್‌ಲೇಷನ್‌ ಟೆಸ್ಟ್‌ 58 50-00 
ಎಸ್‌.ಎ.ಎಸ್‌ ಭಾಗ-1 61 100-00 
ಎಸ್‌.ಎ.ಎಸ್‌ ಭಾಗ-2 62 100-00 
ಎಸ್‌.ಎ.ಎಸ್‌ ಭಾಗ-3 63 100-00 
ಟೆಜರಿ ಅಕೌಂಟ್ಸ್‌ ಭಾಗ-! 64 100-00 
65 100-00 








ಭಾಗ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨, ೨೦೧೪ 






































ನಿಗದಿಪಡಿಸಲಾದ 
ವಿಷಯ ಸಂಕೇತ 
ಶುಲ್ಕ ರೂ. 
ಎಲೆಕ್ಟಿಸಿಟಿ ಲಾಸ್‌ ಎಕ್ಸಾಮಿನೇಷನ್‌ 66 100-00 
ಈ 
ಎಲೆಕ್ಟಿಸಿಟಿ (ಆಡಿಟ್‌ ಅಂಡ್‌ ಅಕೌಂಟ್ಸ್‌) ಲಾಸ್‌ (ಹೈಯರ್‌) ಎಕ್ಸಾಮಿನೇಷನ್‌ ಭಾಗ-1 67 50-00 
ಅ 
ಎಲೆಕ್ಟಿಸಿಟಿ (ಆಡಿಟ್‌ ಅಂಡ್‌ ಅಕೌಂಟ್ಸ್‌) ಲಾಸ್‌(ಹೈಯರ್‌)ಎಕ್ಸಾಮಿನೇಷನ್‌ ಭಾಗ-2 68 50-00 
ಕು 
ಎಲೆಕ್ಸಿಸಿಟಿ (ಆಡಿಟ್‌ ಅಂಡ್‌ ಅಕೌಂಟ್ಸ್‌) ಲಾಸ್‌ (ಲೋಯರ್‌) ಎಕ್ಸಾಮಿನೇಷನ್‌ 70 50-00 
ಈ 
ಕರ್ನಾಟಕ ಅಡಿನಿಸೇಟಿವ್‌ ಟಿಬ್ಲೂನಲ್‌ ಎಕಾಮಿನೇಷನ್‌ 71 50-00 
೬ ಲು ಕಿ pd) 
ಕನ್ನಡಭಾಷೆ (ಐ.ಎ.ಎಸ್‌, ಐ.ಪಿ.ಎಸ್‌ ಮತ್ತು ಐ.ಎಫ್‌.ಎಸ್‌ ಅಧಿಕಾರಿಗಳಿಗೆ) 72 100-00 
ಕನ್ನಡ ಭಾಷಾ ಮೌಖಿಕ ಪರೀಕ್ಷೆ 73 100-00 





ಪಮಾಣಪತ್ರ ರವಾನೆ ಶುಲ್ಕ: -ಆಯೋಗವು 
ಅಂಚೆ/ದೃಢೀತೃತ ಅಂಚಿ ಮೂಲಕ ಸವಸ ಉದ್ದೇಶಿಸಿದ್ದು, ಈ ಸಂಬಂಧ ಅ 
ಉತ್ತೀರ್ಣತೆಯ ಪಮಾಣಪ ತವನ್ನು ನೋಂದಾಯಿತ ಅಂಚೆ (Registered Post ಮೂಲಕ ರವಾನಿಸುವ ಅಂಚೆ ವೆಚ್ಚ ಒಬ್ಬ ಅಭ್ಯರ್ಥಿಗೆ ರೂ. 30/-ಗಳನ್ನೂ 
ಸಹ ಶುಲ್ಕ ಪಾವತಿಸುವ ಸಂದರ್ಭದಲ್ಲಿಯೇ ಒಟ್ಟಾರೆಯಾಗಿ ಪಾವತಿಸತಕ್ಕದ್ದು. 


ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ 


ಪಸ್ತುತ ಅಧಿವೇಶನದಿಂದ 










































































4. ಪರೀಕ್ಷಾ ವಿಧಾನ:- 
(ಅ) ಇಲಾಖಾ ಪರೀಕ್ಷೆಗಳಲ್ಲಿ ಕೆಳಕಂಡ ವಿಷಯಗಳಿಗೆ ವಸ್ತುನಿಷ್ಠ ಬಹುಆಯ್ಕೆ ಮಾದರಿಯಲ್ಲಿ (OBJECTIVE TYPE MULTIPLE CHOICE ) ಪರೀಕ್ಷೆ 
ನಡೆಸಲಾಗುವುದು. 

ಕಸ. ವಿಷಯ ಕಸ. ವಿಷಯ 

(1) (2) (1) (2) 

1 ಅಕೌಂಟ್ಸ್‌ ಲೋಯರ್‌ 23 ಕಮರ್ಷಿಯಲ್‌ ಟ್ಯಾಕ್ಷಸ್‌ ಭಾಗ-2(ಲೋಯರ್‌) 

2 ಕಮ್ಯುನಿಟಿ ಡೆವಲಪ್‌ಮೆಂಟ್‌ ಭಾಗ-1 24 ಫಾರೆಸ್ಟ್‌ 

3 ಕಮ್ಯುನಿಟಿ ಡೆವಲಪ್‌ಮೆಂಟ್‌ ಭಾಗ-2 25 ಫ್ಯಾಕ್ಟರೀಸ್‌ ಅಂಡ್‌ ಬಾಯ್ದರ್ಸ್‌ ಲಾಸ್‌ 

4 ಎಂಪ್ಲಾಯ್‌ಮೆಂಟ್‌ ಎಕ್ಸ್‌ಚೇಂಜ್‌ ಹೊಸೀಜರ್‌ ಹೈಯರ್‌ 26 ಲೇಬರ್‌ 

5 ಎಂಪ್ಲಾಯ್‌ಮೆಂಟ್‌ ಎಕ್ಸ್‌ಚೇಂಜ್‌ ಪೊಸೀಜರ್‌ ಲೋಯರ್‌ 27 ಲೋಕಲ್‌ ಲಾಸ್‌ ಆಂಡ್‌ ಕಮರ್ಷಿಯಲ್‌ ಬುಕ್‌ ಕೀಪಿಂಗ್‌ 

6 ಫಾರೆಸ್ಟ್‌ಪತಿಕೆ- 1 (ಫಾ ಸಾತ್ಮಾಗಾರ್ಡಗಸ ಮಾತ) 28 ಪೆಸ್‌ ಅಂಡ್‌ ಅಲೈಡ್‌ ಆಫೀಸಸ್‌ ಮ್ಯಾನ್ಯುಯಲ್‌ ಹೈಯರ್‌ 

ಪೊಕ- 1 

7 ಫಾರೆಸ್ಟ್‌ಪತಿಕೆ-2 (ಫಾರೆಸ್ಟ್‌ಗಾರ್ಡ್‌ಗಳಿಗೆ ಮಾತ) 29 ಪೆಸ್‌ ಅಂಡ್‌ ಅಲೈಡ್‌ ಆಫೀಸಸ್‌ ಮ್ಯಾನ್ಯುಯಲ್‌ ಲೋಯರ್‌ 

8 ಜನರಲ್‌ ಲಾ ಭಾಗ-2 30 ಎಡಬದಿ ಹೈಯರ್‌ ಭಾಗ-1 ಪತಿಕೆ-2 

9 ಹೋಮ್‌ ಗಾರ್ಡ್‌ ಮ್ಯಾನ್ಯುಯಲ್‌ 31 ಪಿ.ಡಬ್ಲ್ಯೂಡಿ ಹೈಯರ್‌ ಭಾಗ-2 

10 ಆಕ್ಟ್‌ ಅಂಡ್‌ ರೂಲ್ಸ್‌ ರಿಲೇಟಿಂಗ್‌ ಟು ವಿಮೆನ್‌ 32 ಪಿ.ಡಬ್ಲ್ಯೂಡಿ. ಲೋಯರ್‌ 
ಅಂಡ್‌ ಚೈಲ್ಡ್‌ ಡೆವಲಪ್‌ಮೆಂಟ್‌ 

11 | ಮೋಟಾರ್‌ ವೆಹಿಕಲ್ಸ್‌ 33 | ರಿಜಿಸ್ಟ್ರೇಷನ್‌ 

12 ಮೈನಿಂಗ್‌ ಭಾಗ-1 34 ಸಿರಿಕಲ್ಲರ್‌ 

13 ಮೈನಿಂಗ್‌ ಭಾಗ-2 35 ಕೋ-ಆಪರೇಷನ್‌ 

14 ಪಿಸನ್ಸ್‌ 36 ಜನರಲ್‌ ಲಾ ಭಾಗ-1 

15 ಪೋರ್ಟ್ಸ್‌ ಹೈಯರ್‌ 37 ಮುನಿಸಿಪಲ್‌ ಅಂಡ್‌ ಲೋಕಲ್‌ ಬೋರ್ಡ್‌ 

16 ಪೋರ್ಟ್‌ ಲೋಯರ್‌ 38 ಮಾರ್ಕೆಟಂಗ್‌ 

17 ಸೋಷಿಯಲ್‌ ವೆಲ್‌ಫೇರ್‌ ಅಂಡ್‌ ಬ್ಯಾಕ್‌ವರ್ಡ್‌ ಕ್ಲಾಸಸ್‌ 39 ರೆವಿನ್ಯೂ ಹೈಯರ್‌ ಭಾಗ-1 
ಮ್ಯಾನ್ಯುಯಲ್‌ ಭಾಗ-1 

18 ಸೋಷಿಯಲ್‌ ವೆಲ್‌ಫೇರ್‌ ಅಂಡ್‌ ಬ್ಯಾಕ್‌ವರ್ಡ್‌ ಕ್ಲಾಸಸ್‌ | 40 ರೆವಿನ್ಯೂ ಹೈಯರ್‌ ಭಾಗ-2 
ಮ್ಯಾನ್ಯುಯಲ್‌ ಭಾಗ-2 

19 ಯೂಥ್‌ ಸರ್ವೀಸ್‌ ಮ್ಯಾನ್ಯುಯಲ್‌ 41 ರೆವಿನ್ಯೂ ಲೋಯರ್‌ 

20 ಎಕ್ಸೈಸ್‌ 42 ಕಮರ್ಷಿಯಲ್‌ ಟ್ಯಾಕ್ಸಸ್‌ ಭಾಗ-1 0ಹೈಯರ್‌0 

21 ಪೊಲೀಸ್‌ ಮ್ಯಾನ್ಯುಯಲ್‌ 43 | ಕೋ-ಆಪರೇಟಿವ್‌ ಆಡಿಟ್‌ ಎಕ್ಸಾಮಿನೇಷನ್‌ 

22 | ಅಕೌಂಟ್ಸ್‌ ಹೈಯರ್‌ 44 | ಇನ್ನೂರೆನ್ಸ್‌ ಅಡ್ವಾನ್ಸ್‌ಡ್‌ 




















ಪಮಾಣ ಪತಗಳನ್ನು ಶೀಘ್ರ 


ಭ್ಯರ್ಥಿಗಳು' ಮೇಲಿನ ವಿಷಯಗಳಿಗೆ ನಿನದಿಪಡಿಸಿದ ಶುಲ್ಧದ ಜೊತೆಗೆ 





೬ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಜನವರಿ ೨, ೨೦೧೪ ಭಾಗ ೫ 















































ಕ.ಸ ವಿಷಯ ಕ.ಸ. ವಿಷಯ 
ಮ ಎ 
(1) (2) (1) (2) 
45 ಇನ್ನೂರೆನ್ಸ್‌ ಹೈಯರ್‌ ಪತಿಕೆ-1 ಮತ್ತು ಪತಿಕೆ-3 54 ಎಸ್‌.ಎ.ಎಸ್‌ ಭಾಗ-1 ಪತಿಕೆ-2 ಮತು ಪತಿಕೆ-3 
ದ್‌್‌ ಷಿ ೨ ಷ್ಟ] ಜಾಲೆ ಕತ ಒಟ 
46 ಇನ್ನೂರೆನ್ಸ್‌ ಲೋಯರ್‌ ಪತಿಕೆ-। ಮತ್ತು ಪತಿಕೆ-3 55 ಎಸ್‌.ಎ.ಎಸ್‌ ಭಾಗ-2 
ಲೆ ಹು EE) 
47 ಫುಡ್‌ ಅಂಡ್‌ ಸಿವಿಲ್‌ ಸಫ್ಟೈಸ್‌ ಎಕ್ಸಾಮಿನೇಷನ್‌ 56 ಎಸ್‌.ಎ.ಎಸ್‌ ಭಾಗ-3 
48 ಕರ್ನಾಟಕ ಕನ್ನೂಮರ್‌ ಪೊಟಕನ್‌ ಸೇಟ್‌ ಕಮಿಷನ್‌ 57 ಟೆಜರಿ ಅಕೌಂಟ್‌ ಭಾಗ-1 ಪತಿಕೆ-2 ಮತ್ತು ಪತಿಕೆ-3 
ಶಿ ಯು ew ಷಯ) ಣು ತ್ರ) ದು ತ 
ಅಂಡ್‌ ಡಿಸ್ಪಿಕ್ಸ ಫೋರಮ್‌ ಸರ್ವಿಸ್‌ ಎಕ್ಸಾಮಿನೇಷನ್‌ 
ಉಟ 
49 ಇಂಡಿಯನ್‌ ಕಾಂಟಕ್‌ ಆಕ್‌ 58 ಟೆಜರಿ ಅಕೌಂಟ್ಸ್‌ ಭಾಗ-2 
ಎಂ ಕ| ತೆ ಎ 
50 ಕೆ.ಪಿ.ಎಸ್‌.ಸಿ. ಮ್ಯಾನ್ಯುಯಲ್‌ 59 | ಎಲೆಕ್ಟಿಸಿಟಿ ಲಾಸ್‌ ಎಕ್ಸಾಮಿನೇಷನ್‌ 
ಈ 
51 ಕೆ.ಪಿ.ಎಸ್‌.ಸಿ. ರಿಕೂಟ್‌ಮೆಂಟ್‌ ರೂಲ್ಸ್‌ 60 ಎಲೆಕ್ಟಿಸಿಟಿ (ಆಡಿಟ್‌ ಅಂಡ್‌ ಅಕೌಂಟ್ಸ್‌) ಲಾಸ್‌ (ಹೈಯರ್‌) 
ಎ ಮುತ 
ಎಕ್ಸಾಮಿನೇಷನ್‌ ಭಾಗ-1 
52 ಸೆಕೆಟೇರಿಯೆಟ್‌ ಮ್ಯಾನ್ಯುಯಲ್‌ ಭಾಗ-1 61 ಎಲೆಕ್ಟಿಸಿಟಿ (ಆ ಅ೦ಡ್‌ ಆ) ಲಾಸ್‌ (ಲೋಯರ್‌) 
ಡು ಳು 
ಎಕ್ಸಾಮಿನೇಷನ್‌ 
53 ಸೆಷಲ್‌ ಲಾಸ್‌ ಅಂಡ್‌ ಸರ್ವಿಸ್‌ ರೂಲ್‌ 62 ಕರ್ನಾಟಕ ಅಡಿನಿಸೇಟಿವ್‌ ಟಿಬ್ಲೂನಲ್‌ ಎಕಾಮಿನೇಷನ್‌ 
ಖ A ೬ ಲು ಕಿ ದು 











ಪತಿ ವಿಷಯಗಳಲ್ಲಿನ ಪಠ್ಯಕ್ರಮದಲ್ಲಿರುವ(8)180%) ಯಾವುದಾದರೂ ನಿಯಮಗಳು/ಅಧಿನಿಯಮಗಳು ನಿರಸನಗೊಂಡಿದ್ದಲ್ಲಿ (Repealed) 
ಅವುಗಳನ್ನು ಕೈಬಿಟ್ಟು ಹೊಸದಾಗಿ ಸೇರ್ಪಡೆಯಾಗಿರುವ ಹಾಗೂ ಪಸಕ್ತ ಇಲಾಖೆಗಳಲ್ಲಿ ಚಾಲ್ತಿಯಲ್ಲಿರುವ ನಿಯಮ/ಅಧಿನಿಯಮಗಳನ್ಹಯ “ಪಕ್ಷ ಪತ್ರಿಕೆಗಳನ್ನು 
ಸಿದ್ದಪಡಿಸಿ ಪರಿ ಕ್ಷೆಗಳನ್ನು ನಡೆಸಲಾಗುವುದೆಂದು Fd ಗಮನಕ್ಕೆ ತರಲಾಗಿದೆ. 


ಈ ವಿಷಯಗಳಲ್ಲಿನ ಪಶ್ನೆ! ಪತಿಕೆಗಳಲ್ಲಿ ಪ ಪಶ್ನೆಗೂ ನಾಲ್ಕು ಸಂಭವನೀಯ ಉತ್ತರಗಳಿರುತ್ತವೆ. ಪತಿ ಪಶ್ನೆಗೆ ನೀಡಲಾದ ನಾಲ್ಕು ಉತ್ತರಗಳ 
ಪೈಕಿ ಒಂದು ಸರಿ ಉತ್ತರವನ್ನು ಆಯ್ಕೆ ಮಾಡಿ ೬ ೬1 ಪತಿ ಪಶ್ನೆಗೂ ಆಯ್ಕೆ `ಮಾಡಳುದ ಉತ್ತರವು ಎಲ್ಲಾ ಯೂ 
ಸಮಪ ೯ಕವಾಗಿರುತ್ತದೆಯೆಂದು ಆಖ "ತೃಪ್ತಿಹೊಂದಿದ ನಂತರವೇ ಓ.ಎಂ. ಲರ್‌. ಫುತ್ತರ ಹಾಳೆಯಲ್ಲಿ ಅಭ್ಯರ್ಥಿಗಳು ನೀಲಿ ಅಥವಾ ಕಪ್ಪು ಬಣ್ಣದ 
ಬಾಲ್‌ಪಾಯಿಂಟ್‌ "ಪೆನ್ನಿನಿಂದ ಬೂತ್‌ (ಸಂಕೇತ ಗುರುತು) ಮಾಡಬೇಕು. ತರುವಾಯ ತಪ್ಪು ಉತ್ತರಗಳನ್ನು ಯಾವುದೇ ಸಂದರ್ಭದಲ್ಲಿ ಅಳಿಸಲು 
ಸಾಧ್ಯವಿರುವುದಿಲ್ಲ ಗೆ ವೈಟ್‌ ಫ್ಲೂಯಿಡ್‌ ಬಳಸವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. 


ಮೇಲ್ಕಂಡ ವಿಷಯಗಳ ಪರೀಕ್ಷೆಯಲ್ಲಿ ನಿಗದಿಪಡಿಸಲಾದ ವಿಷಯಗಳಿಗೆ ಮಾತ್ರ ನಿಯಮದಂತೆ ಪಠ್ಯಪುಸ್ತ ಸ್ತಕಗಳನ್ನು ಉಪಯೋಗಿಸಬಹುದು. ವಸ್ತುನಿಷ್ಠ 
ಬಹುಆಯ್ಕೆ ಮಾಡ ಪರೀಕ್ಷೆಗೆ ಬ ಆರ್‌. (OMR SHEET) ಹಾಳೆಯಲ್ಲಿ ಮಾತ್ರ ಉತ್ತರಿಸ ಬೇಕು. ಡ್‌ ಆರ್‌. ಉತ್ತರಹಾಳೆ ಮಾದರಿ ಪತಿಯನ್ನು 
ಹಾಗೂ ಅಭ್ಯರ್ಥಿಗಳಿಗೆ ನೀಡಲಾದ ಸೂಚನೆಗಳನ್ನು ಆಯೋಗದ ವೆಬ್‌ಸೈಟ್‌ನಲ್ಲಿ ನೋಡಬಹುದು. 


(ಆ)ಈ ಕೆಳಕಂಡ ವಿಷಯಗಳಿಗೆ ವಿವರಣಾತ್ಮಕ ಮಾದರಿಯಲ್ಲಿ (Descriptive Type)ಪರೀಕ್ಲೆ ನಡೆಸಲಾಗುವುದು. 
1 ಎಲೆಕ್ಟಿಸಿಟಿ (ಆಡಿಟ್‌ ಅಂಡ್‌ ಅಕೌಂಟ್ಸ್‌) ಲಾಸ್‌ (ಹೈಯರ್‌)ಎಕ್ಸಾಮಿನೇಷನ್‌ ಭಾಗ-2, ಪತಿಕೆ-1 

2. ಎಸ್‌.ಎ.ಎಸ್‌. ಭಾಗ-1, ಪತಿಕೆ-1 

3 ಟೆಜರಿ ಅಕೌಂಟ್ಸ್‌ ಭಾಗ-1 ಪತಿಕೆ-1 

4. ಇನ್ಸೂರೆನ್ಸ್‌ ಹೈಯರ್‌, ಪತ್ರಿಕೆ-2 

5. ಇನ್ಷೂರೆನ್ಸ್‌ ಲೋಯರ್‌, ಪತಿಕೆ-2 

6 ಪಿ.ಡಬ್ಲ್ಯೂ.ಡಿ. ಹೈಯರ್‌ ಭಾಗ-1, ಪತಿಕೆ-1 

7 ಸೆಕೆಟೇರಿಯೆಟ್‌ ಮ್ಯಾನ್ಯುಯಲ್‌ ಭಾಗ-2 

8. ಕನ್ನಡಭಾಷೆ. ಪತಿಕೆ-1 ಮತ್ತು ಪತ್ರಿಕೆ-2 

9. ಕನ್ನಡಭಾಷೆ (ಐ.ಎ.ಎಸ್‌, ಐ.ಪಿ.ಎಸ್‌ ಮತ್ತು ಐ.ಎಫ್‌.ಎಸ್‌ ಅಧಿಕಾರಿಗಳಿಗೆ)ಪತಿಕೆ- 1 ಮತ್ತು ಪ ಪತಿಕೆ-2. 
10. ಟಾನ್ಸ್‌ಲೇಷನ್‌ ಟೆಸ್ಟ್‌ 

11. ಸ್‌ ಅಂಡ್‌ ಅಲೈಡ್‌ ಆಫೀಸಸ್‌ ಮ್ಯಾನ್ಯುಯಲ್‌ ಹೈಯರ್‌, ಪತಿಕೆ- 2. 


ಎ) ವ ಪರೀಕ್ಷೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಸೇವಾ ಪರೀಕ್ಷೆಗಳನ್ನು ಆಂಗ್ಲಭಾಷೆಯಲ್ಲಿ ಅಥವಾ ಕನ್ನಡ ಭಾಷೆಯಲ್ಲಿ ಉತ್ತರಿಸಲು 
ಅವಕಾಶವಿರುತ್ತದೆ. 


ಬಿ) ಅಭ್ಯರ್ಥಿಯು ವಿವರಣಾತ್ಮಕ ಮಾದರಿಯ ಯಾವುದೇ ಒಂದು ಪತಿಕೆಯನ್ನು ಪೂರ್ಣವಾಗಿ ಆಂಗ್ಲ ಅಥವಾ ಪೂರ್ಣವಾಗಿ ಕನ್ನಡ ಮಾಧ್ಯಮದಲ್ಲಿ 

ಉತ್ತರಿಸತಕ್ಕದ್ದು. ಭಾಗಶಃ ಆಂಗ್ಲ ಮತ್ತು ಭಾಗಶಃ ಕನ್ನಡದಲ್ಲಿ ಉತ್ತರದಲ್ಲಿ ಅಂತಹ ಪತಿಕೆಗಳನ್ನು ಮೌಲ್ಯಮಾಪ ನ ಮಾಡ ಅಭ್ಯರ್ಥಿತ್ವವನ್ನು 
ರದ್ದುಪಡಿಸಲಾಗುವುದು. 
5. ಪರೀಕ್ಷಾ ಕೇಂದಗಳು: 

(ಅ) ಇಲಾಖಾ ಪರೀಕ್ಷೆಗಳ ವಿಷಯ ಸಂಕೇತ 51 ರಿಂದ 56, 58, 61 ರಿಂದ 68 ಮತ್ತು 70 ರಿಂದ 72ರ ಪತಿಕೆಗಳ ಪರೀಕ್ಷೆಗಳನ್ನು ಬೆಂಗಳೂರು 
ಕೇಂದದಲ್ಲಿ ಮಾತವೇ ನಡೆಸಲಾಗುವುದು. 

(ಆ) ಉಳಿದಂತೆ ಇತರೆ ಪರೀಕ್ಷೆಗಳು ಈ ಕೆಳಕಂಡ ಜಿಲ್ಲಾ ಕೇಂದಗಳಲ್ಲಿ ನಡೆಯಲಿದ್ದು, ಜಿಲ್ಲಾ ಸಂಕೇತ ಸಂಖ್ಯೆಗಳನ್ನು ಅವುಗಳ ಎದುರಿಗೆ ನೀಡಿದೆ. ಈ 
ಸಂಕೇತ ಸಂಖ್ಯೆಗಳನ್ನು ಅರ್ಜಿಯಲ್ಲಿ ಕಡ್ಡಾಯವಾಗಿ ನಮೂದಿಸತಕ್ಕದ್ದು: 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨, ೨೦೧೪ ೭ 
























































ಜಿಲ್ಲೆ ಸಂಕೇತ ಜಿಲ್ಲೆ ಸಂಕೇತ 
ಬೆಂಗಳೂರು 01 ಕಾರವಾರ 17 
ಬೆಳಗಾವಿ 02 ಕೋಲಾರ 18 
ಬಳ್ಳಾರಿ 03 ಕೊಪ್ಪಳ 19 
ಬೀದರ್‌ 04 ಮಂಡ್ಯ 20 
ಬಿಜಾಪುರ 05 ಮಂಗಳೂರು 21 
ಬಾಗಲಕೋಟೆ 06 ಮಡಿಕೇರಿ 22 
ಚಾಮರಾಜನಗರ 07 ಮೈಸೂರು 23 
ಚಿಕ್ಕಬಳ್ಳಾಪುರ 08 ರಾಮನಗರ 24 
ಚಿಕ್ಕಮಗಳೂರು 09 ರಾಯಚೂರು 25 
ಚಿತದುರ್ಗ 10 ಶಿವಮೊಗ್ಗ 26 
ಧಾರವಾಡ 11 ತುಮಕೂರು 27 
ದಾವಣಗೆರೆ 12 ಉಡುಪಿ 28 
ಗುಲ್ಬರ್ಗಾ 13 ನವದೆಹಲಿ 29 
ಗದಗ 14 ಮಸ್ಸೂರಿ 30 
ಹಾಸನ 15 ಯಾದಗಿರಿ 31 

ಹಾವೇರಿ 16 




















(ಆ) ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 69 ಎಸ್‌ಎಸ್‌ಆರ್‌ 76, ದಿನಾಂಕ 16ನೇ ಜುಲೈ 1977ರ ಅನುಸಾರವಾಗಿ ನವದೆಹಲಿಯ 
ಕರ್ನಾಟಕ ಭವನದಲ್ಲಿ ಕೆಲಸ ಮಾಡುತ್ತಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಇಲಾಖಾ ಪರೀಕ್ಷೆಗಳನ್ನು ಆಯೋಗದಿಂದ “ಉಪನಿವಾಸ ಆಯುಕ್ತರು, 
ಕರ್ನಾಟಕ ಭವನದ ನಿವಾಸ ಆಯುಕ್ತರ ಕಛೇರಿ, ನವದೆಹಲಿ” ಇವರ ನಿಯಂತಣದಲ್ಲಿ ನಡೆಸಲಾಗುವುದು. 


(ಈ) ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 3 ಎಸ್‌ಎಸ್‌ಸಿ 83, ದಿನಾಂಕ 12ನೇ ಅಕ್ಟೋಬರ್‌ 1983 ಇದರ ಅನುಸಾರವಾಗಿ 
ಮಸ್ಸೂರಿಯಲ್ಲಿ ತರಬೇತಿ ಪಡೆಯುತ್ತಿರುವ ಕರ್ನಾಟಕ ರಾಜ್ಯದ ಐ.ಎ.ಎಸ್‌, ಐ.ಪಿ.ಎಸ್‌, ಮತ್ತು ಐ.ಎಫ್‌.ಎಸ್‌ ಪೊಬೇಷನರುಗಳಿಗೆ ಇಲಾಖಾಪರೀಕ್ಷೆಗಳನ್ನು 
ಆಯೋಗವು “ಪರೀಕ್ಷೆಗಳ ನಿಯಂತಣಾಧಿಕಾರಿ, ಲಾಲ್‌ಬಹದ್ದೂರ್‌ ಶಾಸ್ತ್ರ ರಾಷ್ಟ್ರೀಯ ಪ್ರಕಾಶನ ಅಕಾಡೆಮಿ ಮಸ್ಸೂರಿ” ಇವರ ನಿಯಂತಣದಲ್ಲಿ 
ನಡೆಸಲಾಗುವುದು. 


6. ಪರೀಕ್ಷಾ ಕೇಂದದ ಆಯ್ಕೆ ಮತ್ತು ಬದಲಾವಣೆ: 


ಪ್ರತಿಯೊಬ್ಬ ಅಭ್ಯರ್ಥಿಯು ಪಸ್ತುತ ಆತನು ಕರ್ತವ್ಯ ನಿರ್ವಹಿಸುತ್ತಿರುವ ಜಿಲ್ಲಾ ಕೇಂದವನ್ನೇ ಪರೀಕ್ಷಾ ಕೇಂದವನ್ನಾಗಿ ಆಯ್ಕೆ ಮಾಡಿಕೊಳ್ಳತಕ್ಕದ್ದು. 
ಆದರೆ, ಯಾವುದೇ ಒಬ್ಬ ಅಭ್ಯರ್ಥಿಯು ಅನಂತರ ಇತರ ಜಿಲ್ಲೆಗೆ ವರ್ಗಾವಣೆಯಾದಲ್ಲಿ ಅಥವಾ ೫ ತನ್ನ ಕೇಂದ್ರ ಕಾರ್ಯಸ್ಥಾನದ ಹೊರಗೆ ಗಳಿಕೆ 
ರಜೆಯ ಮೇಲಿರುವುದು. ತದ ನಿರ್ದಿಷ್ಟ ವಿಶೇಷ ಕಾರಣಗಳಿದ್ದಲ್ಲಿ ಅಂತಹ ಅಭ್ಯರ್ಥಿಗಳು ಈ ಬಗ್ಗೆ ಕಿತ "ರೂಪದಲ್ಲಿ ಆಯೋಗದ ಗಮನಕ್ಕೆ 
ತರತಕ್ಕದ್ದು ಹಾಗೂ ಸಂಬಂಧಿಸಿದ ಮಾಹಿತಿ/ದಾಖಲೆಗಳನ್ನು ಒದಗಿಸ ತಕ್ಕದ್ದು ಅಧಿಕೃತ ಕಾರಣಗಳ ಮೇಲೆ ಕೇಂದ್ರ ಬದಲಾವಣೆಗೆ ಅರ್ಜಿ ಸಲ್ಲಿಸುವ 
ನೌಕರರು ವರ್ಗಾವಣೆಯ ಅಥವಾ ಸ್ಥಳ ನಿಯುಕ್ತಿಯ ಆದೇಶಗಳ ದೃಢೀಕೃತ "ನಕಲನ್ನು ಅತಾ ಸಂದರ್ಭಾನುಸಾರ ಯಾವುದೇ ಅಧಿಕೃತ ರಜೆ ಮಂಜೂರು 
ಮಾಡಲಾದ ಅಧಿಕ್ಕ ೈತಜ್ಞಾಪನ ಪತ್ರದ. ದೃಢೀಕೃತ" ನಕಲಿನೊಂದಿಗೆ ಆ ಬಗ್ಗ ಪಡೆದ ಪಮಾಣ ಪತವನ್ನು ಲಗತ್ತಿಸಿ ಮನವಿಯನ್ನು ಮಿ 27-01-2014ರ 
ಒಳೆಗಾಗಿ ಆಯೋಗಕ್ಕೆ. ಮನವಿಯನ್ನು ಸಲ್ಲಿಸತಕ್ಕದ್ದು. ಆನಂತರ. ಸ್ವೀಕೃತ” ಮನವಿಗಳನ್ನು ತಿರಸ್ಪ ರಿಸಲಾಗುವುದು. ಕೇಂದ್ರ ಬದಲಾವಣೆಗೆ 
ಅನುಮತಿಸುವುದು ಓಿಕಾಕರಸುವುದು ಆರ್ಯ ವಿವೇಚನೆಗೆ ಒಳಪಟ್ಟದೆ eo ಅಂಶವನ್ನು ಗಮನಿಸತಕ್ಕದ್ದು ಆದಾಗ್ಯೂ ಆಹೋಗದ ನಿರ್ದಿಷ್ಟ 
ಅನುಮತಿ ಇಲ್ಲದೆ ತಾವು ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲಾ ಕೇಂದವನ್ನು ಬಿಟ್ಟು ಬೇರೆ ಜಿಲ್ಲಾ ಕೇಂದದಲ್ಲಿ ಪರೀಕ್ಷೆಯನ್ನು ತೆಗೆದುಕೊಳ್ಳುವಂತಿಲ್ಲ. ಆ ರೀತಿ 
ಮಾಡಿದ ಅಭ್ಯರ್ಥಿಗಳು ಆಯೋಗವು ತೆಗೆದುಕೊಳ್ಳುವ ಶಿಸ್ತು ಕಮಕ್ಕೆ ಹೊಣೆಯಾಗುವರು. 


7. (ಅ) ವಿನಾಯಿತಿಯ ವಿವರ ಹಾಗೂ ಈ ವಿವರಗಳನ್ನು ಅರ್ಜಿಗಳಲ್ಲಿ ನಮೂದಿಸುವ ಬಗ್ಗೆ: 


ಯಾವುದೇ ಪರೀಕ್ಷೆಯು ಒಂದಕ್ಕಿಂತ ಹೆಚ್ಚು ಪತ್ರಿಕೆಗಳನ್ನೊಳಗೊಂಡಿದ್ದು ಅಭ್ಯರ್ಥಿಯು ಆ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದರೂ ಸಹ ಅದೇ 
ವಿಷಯದ ಯಾವುದಾದರೂ ಪತಿಕೆಗಳಲ್ಲಿ ಜ್‌ ಪತ್ರಿಕೆಗೆ: ನಿರ್ದಷ್ಟಪಡಿಸಲಾದ ಗರಿಷ್ಟ ಅಂಕಗಳಲ್ಲಿ ಶೇಕಡಾ 60ಕ್ಕಿಂತ ಕಡಿಮ ಇರದಷ್ಟು ಅಂಕಗಳನ್ನು 
ಪಡೆದಿದ್ದಲ್ಲಿ ಅಂತಹವರನ್ನು ಆ 'ಪತಿಕೆಯಲ್ಲಿ ಏನ್‌ಯಿತಿ ಹೊಂದಿರುವರೆಂದು ಪರಿಗಣಿಸಲಾಗುವುದು. ಅಂತಹವರು ನಿಯಾಮಾನುಸಾರ ಪರೀಕ್ಷೆಗಳ. 
ಫಲಿತಾಂಶ ಘೋಷಿಸಿದ ನಾವ ಎರಡು ವರ್ಷಗಳೊಳಗೆ ಆ ಪರೀಕ್ಷೆಯ ಉಳಿದ ಪತಿಕೆಗಳಲ್ಲಿ ತೇರ್ಗಡೆಯಾಗಲು ಅವಶ್ಯವಿರುವಷ್ಟು ಅಂಕಗಳನ್ನು 


ಪಡೆದು ತೇರ್ಗಡೆಯಾಗತಕ್ಕದ್ದು. ಇಲ್ಲದಿದ್ದಲ್ಲಿ ಅಂತಹ ವಿನಾಯ್ತಿಯು ರದ್ದಾಗುವುದು. 


ಈ ರೀತಿ ಶೇಕಡ 60 ಹಾಗೂ ಅದಕ್ಕಿಂತಲೂ ಹೆಚ್ಚು ಅಂಕಗಳನ್ನು ಪಡೆದು ವಿನಾಯಿತಿ ಹೊಂದಿರುವಂತಹ ಅಭ್ಯರ್ಥಿಗಳು ಅವರು ವಿನಾಯಿತಿ 
ಪಡೆದ ವಿಷಯ, ವಿಷಯಸಂಕೇತ, ಪತಿಕೆ, ನೋಂದಣಿ ಸಂಖ್ಯೆ ಎಧಿವೇಶನ ಮತ್ತು ಪರೀಕ್ಷಾಕೇಂದ ಇತ್ಯಾದಿ ವಿವರಗಳನ್ನು ಆನ್‌ಲೈನ್‌ ಅರ್ಜಿಯಲ್ಲಿ 
ನಿಗದಿಪಡಿಸಿದ ಅಂಕಣದಲ್ಲಿ ನಿರ್ದಿಷ್ಟವಾಗಿ ನಮೂದಿಸಬೇಕು. ಇಲ್ಲವಾದಲ್ಲಿ ಫಲಿತಾಂಶವನ್ನು ಸಿದ್ಧಪಡಿಸುವಾಗ ಹಿಂದೆ ಫಡ "ವಿನಾಯಿತಿಯನ್ನು 


ಯಾವುದೇ ಕಾರಣಕ್ಕೂ ಪರಿಗಣಿಸಲಾಗುವುದಿಲ್ಲ. 

ಕನ್ನಡಭಾಷಾ ಪರೀಕ್ಷೆ ಪತಿಕೆ-1 ಮತ್ತು ಪತಿಕೆ-2 ರಲ್ಲಿ ವಿನಾಯಿತಿ ಪಡೆದಿದ್ದಲ್ಲಿ ಮೌಖಿಕ ಸಂದರ್ಶನಕ್ಕೆ ಹಾಜರಾಗಲು, ಸದರಿ ಅಧಿವೇಶನಕ್ಕೆ 
ಅರ್ಜಿ ಸಲ್ಲಿಸಿ ವಿನಾಯಿತಿ ಪಡೆದ ಬಗ್ಗೆ ವಿವರಗಳನ್ನು ಆನ್‌ಲೈನ್‌ ಅರ್ಜಿಯ ಸಂಬಂಧಿಸಿದ ಅಂಕಣದಲ್ಲಿ ಕಡ್ಡಾಯವಾಗಿ ನಮೂದಿಸಬೇಕು. ಹಾಗೂ 
ನಿಗದಿತ ಪರೀಕ್ಷಾ ಶುಲ್ಕ ರೂ. 100/-ಗಳನ್ನು ಪಾವತಿಸಬೇಕು ಇಲ್ಲದಿದ್ದಲ್ಲಿ ವಿನಾಯಿತಿಯನ್ನು ಪರಿಗಣಿಸುವುದಿಲ್ಲ. 


೮ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಜನವರಿ ೨, ೨೦೧೪ ಭಾಗ ೫ 





(ಆ) ವಿದ್ಯಾರ್ಹತೆಗೆ ಸಂಬಂಧ ಪಟ್ಟಂತೆ ನೀಡಲಾಗುವ ವಿನಾಯಿತಿ: 


ಮಾನ್ಯತೆ ಪಡೆದ ಯಾವುದೇ ವಿಶ್ವವಿದ್ಯಾಲಯದ ಎಲ್‌.ಎಲ್‌.ಬಿ ಅಥವಾ ಬಿ.ಎಲ್‌.ಬಿ.ಕಾಂ/ಬಿ.ಬಿ.ಎ೦/ ಐ.ಕಾ೦ ಅಥವಾ ತತ್ಸಮಾನ 
ಪರೀಕ್ಷೆಯಲ್ಲಿ ಪದವಿ ಹೊಂದಿದವರು ಕೆಳಕಂಡ ವಿಷಯದ ಪತಿಕೆಗಳಲ್ಲಿ ವಿನಾಯಿತಿ ಕೋರಬಹುದು. 

















ಕಸಂ. ಪದವಿ ವಿನಾಯಿತಿ ಇರುವ ವಿಷಯ ಹಾಗೂ ಪತಿಕೆ 
1 ಎಲ್‌.ಎಲ್‌.ಬಿ ಅಥವಾ ಬಿ.ಎಲ್‌ ಜನರಲ್‌ ಲಾ ಭಾಗ-1 ಪತಿಕೆ-! 
2 ಫೈನಾನ್ಷಿಯಲ್‌ ಅಕೌಂಟೆನ್ಸಿ ಅಥವಾ ಅ) ಕಮರ್ಷಿಯಲ್‌ ಟ್ಯಾಕ್ಸ್‌ ಹೈಯರ್‌ ಪತಿಕೆ-3 
ಅಡ್ಜಾನ್ಸ್‌ಡ್‌ ಅಕೌಂಟೆನ್ಸಿ ವಿಷಯವನ್ನು ಆ) ಕೋ-ಆಪರೇಷನ್‌ ಪತಿಕೆ-2 
ಒಳಗೊಂಡಿರುವ ಬಿ.ಕಾಂ/ಬಿ.ಬಿ.ಎಂ/ಐ.ಕಾಂ. ಇ) ಕೋ-ಆಪರೇಟೆವ್‌ ಆಡಿಟ್‌ ಎಕ್ಸಾಮಿನೇಷನ್‌ ಪತಿಕೆ-2 
ಅಥವಾ ತತ್ಸಮಾನ ಪದವಿ. ಈ) ಎಸ್‌.ಎ.ಎಸ್‌. ಭಾಗ-3 ಪತಿಕೆ-1 - 
ಉ) ಟೆಜರಿ ಅಕೌಂಟ್ಸ್‌ ಭಾಗ-2 ಪತಿಕೆ-1 











ನ್‌ಲೈನ್‌ ಅರ್ಜಿಯಲ್ಲಿನ ವಿನಾಯಿತಿಗೆ ಸಂಬಂಧಿಸಿದ ಅಂಕಣದಲ್ಲಿ ಅಭ್ಯರ್ಥಿಯು ಪಡೆದಿರುವ ಪದವಿಯ ಬಗ್ಗೆ ಕಡ್ಡಾಯವಾಗಿ 

ನಮೂದಿಸತಕ್ಕದ್ದು, ತಪ್ಪಿದಲ್ಲಿ ಅಂತಹ ವಿನಾಯಿತಿಯನ್ನು ಪರಿಗಣಿಸಲಾಗುವುದಿಲ್ಲ. 

ವಿನಾಯಿತಿ ಕೋರಿರುವ ಅಭ್ಯರ್ಥಿಗಳು ತತ್ಸಂಬಂಧ ವಿಷಯಗಳನ್ನು ಅಭ್ಯಸಿಸಿರುವ ಬಗ್ಗೆ ಪದವಿಯ ಅಂಕಪಟ್ಟಿ ಮತ್ತು ಪಮಾಣಪತಗಳನ್ನು 
ಮೇಲಧಿಕಾರಿಗಳಿಂದ ದೃಢೀಕರಿಸಿ ಆನ್‌ಲೈನ್‌ ಮೂಲಕ ಸಲ್ಲಿಸಿದ ಅರ್ಜಿಯ ಪತಿಯೊಂದಿಗೆ ಆಯೋಗಕ್ಕೆ ತುರ್ತಾಗಿ ಮನವಿಯನ್ನು ಸಲ್ಲಿಸತಕ್ಕದ್ದು. 

ವಿಶೇಷ ಸೂಚನೆ:- ಕಾನೂನು ಪದವಿಯನ್ನು ಹೊಂದಿರುವ ಅಭ್ಯರ್ಥಿಗಳಿಗೆ ಜನರಲ್‌ ಲಾ ಭಾಗ-2ರ ವಿಷಯದ ಪರೀಕ್ಷೆಯನ್ನು 
ಬರೆಯುವುದರಿಂದ ಪೂರ್ಣ ವಿನಾಯಿತಿ ಇದ್ದು, ಸದರಿ ಅಭ್ಯರ್ಥಿಗಳು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸುವ ಅಗತ್ಯವಿರುವುದಿಲ್ಲ. ಬದಲಾಗಿ 
ಅಭ್ಯರ್ಥಿಗಳು ಸಂಬಂಧಿತ ಅಂಕಪಟ್ಟಿ/ ದಾಖಲೆಗಳನ್ನು ತಮ್ಮ ಇಲಾಖಾ ಮುಖ್ಯಸ್ಥರಿಗೆ "ಸಲ್ಲಿಸಿ ಅವರಿಂದಲೇ ವಿನಾಯಿತಿ ಪಡೆಯಬಹುದಾಗಿರುತ್ತದೆ. 

ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 76, ದಿನಾ೦ಕ 10ನೇ ಜನವರಿ 1987ರ ಅನುಸಾರವಾಗಿ ಸರ್ಕಾರಿ ಆದೇಶ ಸಂಖ್ಯೆ 649 ಇಎನ್‌ಟ 
57, ದಿನಾಂಕ 23ನೇ/25ನೇ ಫೆಬವರಿ 1959ರ ಅನುಸಾರವಾಗಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯಿಂದ ನಡೆಸಲಾದ ಅರಣ್ಯ ಇಲಾಖಾ ಪರೀಕ್ಷೆಯಲ್ಲಿ 
ತೇರ್ಗಡೆಯಾದ ಅಭ್ಯರ್ಥಿಗಳಿಗೆ ಆರಣ್ಯ ಪರೀಕ್ಷೆಯ ಪತಿಕೆ-2 ರಲ್ಲಿ ತೇರ್ಗಡೆಯಾಗುವುದರಿಂದ ವಿನಾಯಿತಿ ನೀಡಲಾಗಿದೆ. 
8. ಕನ್ನಡಭಾಷಾ ಲಿಖತ ಪರೀಕ್ಷೆಗೆ ಮೌಖಕ ಪರೀಕ್ಷೆ: 

ಕನ್ನಡ ಭಾಷಾ ವಿಷಯದ ಲಿಖಿತ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಅಭ್ಯರ್ಥಿಗಳಿಗೆ ಮೌಖಕ ಪರೀಕ್ಷೆಯನ್ನು ಆಯೋಗದ ಕೇಂದ್ರ ಕಛೇರಿ, 
ಉದ್ಯೋಗ ಸೌಧ, ಬೆಂಗಳೂರು-560001, ಇಲ್ಲಿ ಗೊ. ಆಯೋಗದ ಪಾಂತೀಯ ಕಛೇರಿಗಳಿರುವ ಬೆಳಗಾಂ, ಗುಲ್ಬರ್ಗಾ, ಮೈಸೂರು ಹಾಗೂ "ಶಿವಮೂಗ್ಗ 
ಜಿಲ್ಲಾ ಕೇಂದಗಳಲ್ಲಿ ನಡೆಸಲಾಗುವುದು. ಆಯೋಗದ ವಿವೇಚನೆಯಂತೆ ಅನಿವಾರ್ಯ ಸಂದರ್ಭಗಳಲ್ಲಿ ರಾಜ್ಯದ ಇತರೆ ಜಿಲ್ಲಾ ರಗಳೆಯ ಮೌಖಕ 
ಪರೀಕ್ಷೆಯನ್ನು ನಡೆಸಲಾಗುವುದು. 

ಯಾವುದೇ ಸರ್ಕಾರಿ ನೌಕರನು/ನೌಕರಳು ಕನ್ನಡಭಾಷಾ ಲಿಖಿತ ಪರೀಕ್ಷೆಯಲ್ಲಿ ತೇರ್ಗಡೆಯಾಗದ ಹೊರತು ಕನ್ನಡ ಮೌಖಿಕ ಪರೀಕ್ಷೆಗೆ 
ಅರ್ಹರಾಗುವುದಿಲ್ಲ. 


ಆದರೆ 


(1) ಸರ್ಕಾರದ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 81 ಎಸ್‌ಎಸ್‌ಆರ್‌ 81, ದಿನಾ೦ಕ 6ನೇ ಜೂನ್‌ 1981ರ ಮೇರೆಗೆ ಗೃಹರಕ್ಷಕ 
ಸಂಸ್ಥೆಯ ಸೈನಿಕರು ಕನ್ನಡ ಭಾಷಾ, ಮೌಖಕ ಪರೀಕ್ಷೆಯಲ್ಲಿ ಮಾತ್ರ ತೇರ್ಗಡೆಯಾಗತಕ್ಕದ್ದು. ವೇತನ ಮುಂಬಡ್ತಿ ಪಡೆಯುವ 
ಮತ್ತು ಸೇವಾ ಸ್ಥಿರೀಕರಣದ ಉದ್ದೇಶಗಳಿಗೆ ಕನಡ ಭಾಷಾ ಠಖಿತ ಪರೀಕ್ಷೆಯ ಜು ಗರಿಷ್ಠ 50 ಅಂಕಗಳನ್ನು 
ನಿಗದಿಪಡಿಸಿರುವ ಕನ್ನಡ ಮೌಖಿಕ ಪರೀಕ್ಷೆಯಲ್ಲಿ ಮಾತ್ರ ಅವರು ತೇರ್ಗಡೆ ಹೊಂದಬೇಕಾಗಿರುತ್ತದೆ. 


(2) ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 3 ಎಸ್‌ಎಸ್‌ಆರ್‌ 82, ದಿನಾಂಕ 30ನೇ ಆಗಸ್ಟ್‌ 1982ರ ಮೇರೆಗೆ ಅಂಧರಾಗಿರುವ 
ಮತ್ತು ಕೆಲಸಕ್ಕೆ ಓದುವುದು ಮತ್ತು ಬರೆಯುವುದು ಅವಶ್ಯವಿಲ್ಲದ ಸರ್ಕಾರಿ ನೌಕರರಿಗೆ ಸ್ಥಿರೀಕರಣದ ಮತ್ತು ವಾರ್ಷಿಕ ವೇತನ 
ಮುಂಬಡ್ತಿಗಳನ್ನು ಪಡೆಯುವ ಉದ್ದೇಶಗಳಿಗಾಗಿ ಕನ್ನಡ ಭಾಷಾ ಲಿಖಿತ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆ ಯಾಗುವುದರಿಂದ 
ವಿನಾಯಿತಿಸಲಾಗಿದೆ. ಆದರೆ ಅವರು ಕನ್ನಡ ಭಾಷಾ ಮೌಖಿಕ ಪರೀಕ್ಷೆಯಲ್ಲಿ ತೇರ್ಗಡೆಯಾಗತಕ್ಕದ್ದು. 


(3) ಸರ್ಕಾರದ ಆದೇಶ ಸಂಖ್ಯೆಸಿಆಸುಇ 26 ಸೆಸೆನಿ 94, ಬೆಂಗಳೂರು, ದಿನಾ೦ಕ:14-07-1994ರಲ್ಲಿ ಸೂಚಿಸಿರುವ ಕ೦ಪೋಜಿಟರ್‌, 
ಸೀನಿಯರ್‌ ಕಂಪೋಜಿಟರ್‌, ಸೀನಿಯರ್‌ ಮಷಿನ್‌ ಮೈಂಡರ್‌, ಸೀನಿಯರ್‌ ಬೈಂಡರ್‌, ಸಹಾಯಕ ಪೊಸೆಸ್‌ ಅಪರೇಟರ್‌, 
ಆಫ್‌ಸೆಟ್‌ ಪಿ೦ಟರ್‌, ಅಫ್‌ಸೆಟ್‌ ಫ್ಲೇಟ್‌ ಮೇಕರ್‌ ಹ ವೈರ್‌ಮನ್‌ ಈ ಪದನಾಮವನ್ನು ಹೊಂದಿರುವ. ಮುದಣ, ಲೇಖನ 
ಸಾಮಗಿ ಮತ್ತು ಪಕಟಣೆಗಳ ಇಲಾಖೆಯ ಸಿಬ್ಬಂದಿವರ್ಗದವರು ಮುಂಬಡ್ತಿ ಪಡೆಯಲು ಕನ್ನಡಭಾಷಾ ಪರೀಕ್ಷೆಯ ಲಿಖಿತ 
ಪರೀಕ್ಷೆ” (ಪೇಪರ್‌ 7] ಮತ್ತು 2) ಯಿಂದ ವಿನಾಯಿತಿ ಹೊಂದಿರುತ್ತಾರೆ. ಆದರೆ ಮೌಖಿಕ ಪರೀಕ್ಷೆಯಲ್ಲಿ ಶೇಕಡ 40ರಷ್ಟು 
ಅಂಕಗಳನ್ನು ಪಡೆದು ತೇರ್ಗಡೆ ಹೊಂದಬೇಕಾಗಿರುತ್ತದೆ. 


9. ಕನ್ನಡ ಭಾಷಾ ಪಠ್ಯ ಕಮ: 

ಅಖಿಲ ಭಾರತ ಸೇವಾ ಅಧಿಕಾರಿ (ಐಎಎಸ್‌/ಐಪಿಎಸ್‌/ಐಎಫ್‌ಎಸ್‌)ಗಳಿಗೆ ಕನ್ನಡಭಾಷಾ ವಿಷಯದ (ಸಂಕೇತ-72) ಇಲಾಖಾ ಪರೀಕ್ಷೆಯ 
ಅಭ್ಯರ್ಥಿಗಳಿಗೆ ಸರ್ಕಾರವು ತನ್ನ ಆದೇಶ ಸಂಖ್ಯೆ:ಡಿಪಿಎಆರ್‌168 ಎಸ್‌ಎ೦ಇ 94, ದಿನಾಂಕ:12-07-1995ರ ಪಕಾರ 10ನೇ ತರಗತಿಯ ಕನ್ನಡ ದ್ವಿತೀಯ 
ಹಾಗೂ ತೃತೀಯ ಭಾಷಾಪುಸ್ತಕ “ತಿಳಿಗನ್ನಡ-6? ಎಂಬ ಪುಸ್ತಕವನ್ನು ನಿಗದಿಪಡಿಸಲಾಗಿದೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨, ೨೦೧೪ ೯ 





ಅಖಿಲ ಭಾರತ ಸೇವಾ ಅಧಿಕಾರಿಗಳನ್ನು ಹೊರತುಪಡಿಸಿ ಕನ್ನಡ ಭಾಷಾ ವಿಷಯದ (ಸಂಕೇತ-47) ಇಲಾಖಾ ಪರೀಕ್ಷೆ ಇತರೆ ಅಭ್ಯರ್ಥಿಗಳಿಗೆ: 
(ಅ) ಕರ್ನಾಟಕ ವಯಸ್ಕರ ಶಿಕ್ಷಣ ಸಮಿತಿ ಇವರಿಂದ ಪಕಾಶನಗೊಂಡಿರುವ ವಿವಿಧ ಲೇಖಕರಿಂದ ರಚಿತವಾದ “ಸತ್ಯಕ್ಕೆ ಬೆಲೆಕೊಟ್ಟ ಗೆಳೆಯರು” ಪಾಠದಿಂದ 
ಪಾರಂಭಗೊಳ್ಳುವ “ಸಣ್ಣ ಕಥೆಗಳು” ಮತ್ತು 
(ಆ) ಆರನೆಯ ತರಗತಿಯ ಪಠ್ಯ ಪುಸ್ತಕವಾದ “ಕನ್ನಡ ಕಸ್ತೂರಿ” ಯನ್ನು ನಿಗದಿಪಡಿಸಲಾಗಿದೆ. 
10. ಪವೇಶ ಪತ; 
ಅರ್ಜಿಗಳನ್ನು ್ನ ಆನ್‌ಲೈನ್‌ ಮುಖಾಂತರ ಸಲ್ಲಿಸುತ್ತಿರುವುದರಿಂದ ಪವೇಶಪತಗಳನ್ನು ಅಂಚೆ ಮೂಲಕ ಕಳುಹಿಸಲಾಗುವುದಿಲ್ಲ. 


ವೇಳಾಪಟ್ಟಿಯನ್ನೊಳಗೊಂಡ ಪವೇಶಪ ತವನ್ನು ಪರೀಕ್ಷೆಗೆ ಮೂರು ue ವೆಬ್‌ಸೈಟ್‌ನಲ್ಲಿ ಅಳವಡಿಸಲಾಗುತ್ತದೆ. ಅಭ್ಯರ್ಥಿಗಳು 
ಪವೇಶಪತಗಳನ್ನು Down load ಮಾಡಿಕೊಂಡು NE ದೃಢೀಕರಣದೊಂದಿಗೆ ನಿಗದಿತ ಪರೀಕ್ಷಾ ಕೇಂದದಲ್ಲಿ "'ಪರೀಕ್ಷಾವೇಳೆಯಲ್ಲಿ 
ಪೆವೇಶಪ ತೆವನ್ನು ಹಾಜರುಪ ಡಿಸತಕ್ಕದ್ದು. ಸದರಿ ಪವೇಶ ಪತ್ರಗಳನ್ನು ಅಭ್ಯರ್ಥಿಗಳು ಜೋಪಾನವಾಗಿಟ್ಟುಕೊಂಡಿರಬೇಕು ಮತ್ತು ಅವುಗಳನ್ನು ತಮ್ಮ ಸೇವಾ 
ದಾಖಲೆಗಳಲ್ಲಿ ಹಾಡ ಮಾಡುವುದಕ್ಕಾಗಿ ಆಯೋಗದಿರ9ದ ಬ್‌ ತೇರ್ಗಡೆ ಪಮಾಣ "ಪತ್ರದೊಂದಿಗೆ ಸಕ್ಷಮ ಪಾಧಿಕಾರಿಯ "ಮುಂದೆ 
ಹಾಜರುಪಡಿಸತಕ್ಕದ್ದು. ಯಾವುದೇ ಸಂದರ್ಭದಲ್ಲಿ ಪರೀಕ್ಷೆಗಳು ಮುಗಿದ ನಂತರ ಪವೇಶಪತದ ನಕಲನ್ನು ನೇಡಲಾಗುವುದಿಲ್ಲ 


ಆಯೋಗದ ವೆಬ್‌ಸೈಟ್‌ನಿಂದ Down load ಮಾಡಿಕೊಂಡ ಪವೇಶಪತದಲ್ಲಿ ಹೆಸರು, ಪದನಾಮ, ವಿಳಾಸ ಇತ್ಯಾದಿ ವಿವರಗಳು ತಪ್ಪಾಗಿ 
ಕಂಡುಬಂದಲ್ಲಿ ತಕ್ಷಣ ಅವುಗಳನ್ನು ತಿದ್ದುಪಡಿ ಮಾಡುವಂತೆ ಕೋಕ ಪವೇಶಪ ತದ ಜೆರಾಕ್ಸ್‌ ಪತಿಯೊಂದಿಗೆ ತಿದ್ದುಪಡಿಗೆ ಅಗತ್ಯವಿರುವ 
ದಾಖಲೆ/ಮಾಹಿತಿಗಳನ್ನು ಮೇಲಧಿಕಾರಿಗಳಿಂದ ದೃಢೀಕರಿಸಿ ಆಯೋಗಕ್ಕೆ ಮನವಿಯನ್ನು ಸಲ್ಲಿಸಿದಲ್ಲಿ ಪಮಾಣಪತವನ್ನು ಮುದಿಸುವ ಮುನ್ನ 
ತಿದ್ದುಪಡಿಗಳನ್ನು ಅಳವಡಿಸಿಕೊಂಡು ಪಮಾಣಪತವನ್ನು ಒದಗಿಸಲಾಗುವುದು. 
11. ಪಠ್ಯಪುಸ್ತಕಗಳು: 


ಪಠ್ಯಪುಸ್ತಕಗಳನ್ನು ಉಪಯೋಗಿಸಿ ಪರೀಕ್ಷೆ ಬರೆಯಬಹುದಾದ ಪತಿಕೆಗಳಿಗೆ ಅಭ್ಯರ್ಥಿಗಳು ಸರ್ಕಾರದಿಂದ ಪಕಾಶಿಸಲ್ಪಟ್ಟ ಪಠ್ಯಪುಸ್ತಕಗಳನ್ನು ಮತ್ತು 
ಖಾಸಗಿ 'ಪಕಾಶಕರಿಂದ ಪಕಾಶಿಸಲ್ಪಟ್ಟ ಪುಸ್ತಕಗಳನ್ನು ಸರ್ಕಾರಿ ಪಕಾಶಿತ' ಪುಸ್ತಕಗಳ ಮಾದರಿಗೆ ಯಾವುದೇ ರಿತಿಯ ತದ್ವಿರುದ್ಧವಾಗಿಲ್ಲದಿದ್ದರೆ. ಮತ್ತು 
ಕರ್ನಾಟಕ ಉಚ್ಛ ನ್ಯಾಯಾಲಯದ "ದಿನಾಂಕ 3ನೇ. ಡಿಸೆಂಬರ್‌ 791ರ ಆದೇಶಕ್ಕೆ ಅನುಗುಣವಾಗಿದ್ದರೆ ಅಂತಹ ಪಠ್ಯ ಪುಸಕಗಳನ್ನು ಮಾತ ಪರೀಕ್ಷಾ 


ಕೇಂದಗಳಲ್ಲಿ ANS ಬಹುದಾಗಿರುತ್ತದೆ. ಇತರೇ ಯಾವುದೇ ಖಾಸಗಿ ಪಕಾಶಕರು ಸಿದ್ಧಪಡಿಸಿದ ಗೈಡ್‌ಗಳನ್ನು ನಿಷೇಧಿಸಲಾಗಿದೆ. 

ಎಂಪ್ಲಾಯ್‌ಮೆಂಟ್‌ ಎಕ್ಸ್‌ಚೇಂಜ್‌ ಪೊಸೀಜರ್‌ ಹೈಯರ್‌ ಮತ್ತು ಸೋಕ ಸಷ ಪರೀಕ್ಷೆಯಲ್ಲಿ “ಉದ್ಯೋಗ ಮತ್ತು ತರಬೇತಿ 
ಮಹಾನಿರ್ದೇಶನಾಲಯ, ನವದೆಹಲಿ” ಇವರು ಪ್ರಕಟಿಸಿರುವ “ಎಂಪ್ಲಾಯ್‌ಮೆಂಟ್‌ ಸರ್ವೀಸ್‌ ಮ್ಯಾನ್ಯುಯಲ್‌” ಪುಸ್ತಕವನ್ನು ಉಪಯೋಗಿಸಲು ಅನುಮತಿ 
ನೀಡಲಾಗಿದೆ. 

12. ತೇರ್ಗಡೆಗೆ ಗಳಿಸಬೇಕಾದ ಅಂಕಗಳು: 


ಎ) ಯಾವುದೇ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಲು ಒಂದು ಪತಿಕೆಯನ್ನು ಒಳಗೊಂಡ ವಿಷಯವಾಗಿದ್ದಲ್ಲಿ ಸದರಿ 
ಪತಿಕೆಯಲ್ಲಿ ಕನಿಷ್ಠ ಶೇಕಡ. 40 ಅಂಕಗಳನ್ನು ಪಡೆದಿರಬೇಕು. ಒಂದಕ್ಕೆಂತ ಹೆಚ್ಚು ಪತಿಕೆಗಳಿದ್ದಲ್ಲಿ ಪತಿ ಪತ್ರಿಕೆಯಲ್ಲಿ ಕನಿಷ್ಠ 
ಕೆಣಡಾ 35 ಮತ್ತು ಒಟ್ಟು ಎಲ್ಲಾ ಪತ್ರಿಕೆಗಳಿಂದ ಕನಿಷ್ಠ ಶೇಕಡಾ 40 ಅಂಕಗಳನ್ನು ಪಡೆದಿರಬೇಕು. ” ಏನಾಯಿತಿ ಕೋರಿದ 
ಬಿ.ಕಾಂ., ಬಿ.ಬಿ.ಎ೦., ಹಾಗೂ ಕಾನೂನು ಪದವೀಧರರು, ಹಾಜರಾಗುವ ವಿಷಯದ ಪತಿ ಪತಿಕೆಗಳಲ್ಲಿ ಕನಿಷ್ಠ ಶೇಕಡ 35 
ಅಂಕಗಳನ್ನು ಹಾಗೂ ಪತಿ ವಿಷಯದ ಎಲ್ಲಾ ಪತಿಕೆಗಳ ಸರಾಸರಿ 40 ಅಂಕಗಳನ್ನು ಗಳಸಿರಬೇಕು. 


ಬಿ) ಯಾವುದೇ ಪರೀಕ್ಷೆಯಲ್ಲಿ ನಿಗದಿಪಡಿಸಿದ ಗರಿಷ್ಠ ಅಂಕಗಳಲ್ಲಿ ಶೇಕಡ 60ಕ್ಕಿಂತ ಕಡಿಮೆ ಇರದಷ್ಟು ಅಂಕಗಳನ್ನು ಪಡೆದು 
ಉತ್ತೀರ್ಣರಾದಂತಹ ಅಭ್ಯರ್ಥಿಗಳನ್ನು ಪಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರುವುದಾಗಿ ಫಲಿತಾಂಶ ಘೋಷಿಸಲಾಗುವುದು. 


13. ಹಾಜರಿ ಪಮಾಣ ಪತಗಳು: 


ಪಕ್ಷಿಗೆ ಕಾಜಕಾಡಿ ಬಗ್ಗೆ ಹಾಜರಾತಿ ಪಮಾಣಪತ್ರ ಪಡೆಯಬಯಸುವ ಅಭ್ಯರ್ಥಿಗಳು ಸಂಬಂಧಪಟ್ಟ ಪರೀಕ್ಷಾಕೇಂದದ ಮೇಲ್ವಿಚಾರಕರಿಂದ 
ಅದನ್ನು ಪರೀಕ್ಷಾ ದಿನದಂದೇ ಪಡೆಯತಕ್ಕದ್ದು. ಹಾಜರಿ ಪಮಾಣಪತವನ್ನು ಆಯೋಗದ ಕಛೇರಿಯಿಂದ ಯಾವುದೇ ಸಂದರ್ಭದಲ್ಲೂ ನೀಡಲಾಗುವುದಿಲ್ಲ. 


14. ತೇರ್ಗಡೆ ಪಮಾಣ ಪತಗಳು: 


ಆಯೋಗದಿಂದ ಫಲಿತಾಂಶವನ್ನು ಅಧಿಕೃತವಾಗಿ ರಾಜ್ಯಪತದಲ್ಲಿ ಪಕಟಿಸಿದ ನಂತರ ಅಭ್ಯರ್ಥಿಗಳು ಉತ್ತೀರ್ಣರಾದ ವಿಷಯಗಳಿಗೆ ಸಂಬಂಧಿಸಿದ 
ಪಮಾಣಪತವನ್ನು ಅರ್ಜಿಯಲ್ಲಿ ನಮೂದಿಸಿರುವ ಕಛೇರಿಯ ವಿಳಾಸಕ್ಕೆ ಕಳುಹಿಸಲಾಗುವುದು. ಪಮಾಣ ಪತದಲ್ಲಿ ಮುದಿತವಾದ ಹೆಸರು ಅಥವಾ 
ಇನ್ನಾವುದೇ ರೀತಿಯ ತಪ್ಪುಗಳು ಕಂಡುಬಂದಲ್ಲಿ ಅಭ್ಯರ್ಥಿಗಳು ಕೂಡಲೇ ತಿದ್ದುಪಡಿಗಾಗಿ ಸೂಕ್ತ ದಾಖಲೆಗಳೊಂದಿಗೆ ತಮ್ಮ ಮೂಲ ಪಮಾಣಪತದೊಂದಿಗೆ 


ಆಯೋಗದ ಕಛೇರಿಯನ್ನು ಸಂಪರ್ಕಿಸುವುದು/ಮನವಿ ಸಲ್ಲಿಸಬಹುದು. 


ಅಂಕಗಳ ಮಾಹಿತಿಯನ್ನು ಅಪೇಕ್ಷಿಸುವ ಅಭ್ಯರ್ಥಿಗಳು ಆಯೋಗದ ವೆಬ್‌ಸೈಟ್‌ "“110:1/10750.108/-1110.10''ನಲ್ಲಿ ತಮ್ಮ ನೋಂದಣಿ ಸಂಖ್ಯೆ ಮತ್ತು 


ಜನ್ಮ ದಿನಾಂಕವನ್ನು ನಮೂದಿಸಿ ಅಂಕಪಟ್ಟಿಯನ್ನು ಪಡೆದುಕೊಳ್ಳಬಹುದು. 
15. ಅಂಕಗಳ ಮರು ಎಣಿಕೆ: 


ಯಾವುದೇ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದ ಅಭ್ಯರ್ಥಿಯು ಫಲಿತಾಂಶ ಪಕಟವಾದ ದಿನಾಂಕದಿಂದ 30 ದಿನಗಳೊಳಗಾಗಿ ಸದರಿ ಪರೀಕ್ಷೆಯ 
ಎಲ್ಲಾ ಪತಿಕೆಗಳ ಅಥವಾ ಯಾವುದೇ ನಿರ್ದಿಷ್ಟ ಪತಿಕೆಯ ಅಂಕಗಳ ಮರುಎಣಿಕೆಗಾಗಿ. ಆಯೋಗಕ್ಕೆ ಅರ್ಜಿ ಸಲ್ಲಿಸಬಹುದು. ಅಂತಹ ಅರ್ಜಿ ಸಲ್ಲಿಸುವ 


ಪ್ರತಿಯೊಬ್ಬ ಅಭ್ಯರ್ಥಿಯು ಪತಿ ವಿಷಯಕ್ಕೆ ರೂ. 100/-ಗಳನ್ನು “ಕಾರ್ಯದರ್ಶಿ,ಕರ್ನಾಟಕ ಲೋಕಸೇವಾ ಆಯೋಗ, ಬೆಂಗಳೂರು”, ಇವರಿಗೆ 


ಸಂಹಾಜುಕಾಗುವಂತೆ ಪಡೆದ `'ಡಿ/ಐಪಿಓ ಮೂಲಕ ಸಂದಾಯ ಮಾಡತಕ್ಕದ್ದು ಹಾಗೂ ಅಭ್ಯರ್ಥಿಯು ತನ್ನ ಹೆಸರು, ಪರೀಕ್ಷಾ ಕೇಂದ, ನೋಂದಣಿ ಸಂಖ್ಯೆ 
ಮತ್ತು ಮರು ಎಣಿಕೆ ಮಾಡಬೇಕಾದ ವಿಷಯದ ವಿವರಗಳನ್ನು ನಮೂದಿಸಿದ ಅರ್ಜಿಯೊಂದಿಗೆ ಶುಲ್ಕ ಸಂದಾಯ ಮಾಡಿದ ಐ.ಪಿ.ಓ/ಡಿ.ಡಿ.ಯನ್ನು ಲಗತ್ತಿಸಿ 


ಸಲ್ಲಿಸತಕ್ಕದ್ದು. ಅಭ್ಯರ್ಥಿಯು ಪಡೆದ ಅಂಕಗಳ ಮರು ಎಣಿಕೆಯ ಸಂಬಂಧದಲ್ಲಿ ಆಯೋಗದ ನಿರ್ಣಯವೇ ಅಂತಿಮವಾಗಿರುತ್ತದೆ. 


ಜು SN 


೧೦ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಜನವರಿ ೨, ೨೦೧೪ ಭಾಗ ೫ 





16. ಅನುಲೇಖನ ಸಹಾಯ 


ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 19 ಎಸ್‌ಎಸ್‌ಸಿ 75, ದಿನಾಂಕ 5ನೇ ಜುಲೈ 1978ರ ಅನುಸಾರವಾಗಿ ಅಂಧರಾಗಿರುವ ಅಥವಾ 
ತನ್ನ ಸ್ವಂತ ಕೈಯಿಂದ ಬರೆಯಲು ಅಸಮರ್ಥರಾದ ಅಭ್ಯರ್ಥಿಗಳಿಗೆ ಈ ಮುಂದಿನ ಷರತ್ತುಗಳಿಗೊಳಪಟ್ಟು ಒಬ್ಬ ಅನುಲೇಖಕನ ಸಹಾಯವನ್ನು 
ಪಡೆಯುವುದಕ್ಕೆ ಅನುಮತಿಸಲಾಗಿದೆ: 


1. ಅನುಲೇಖಕನ ಸಹಾಯ ಬಯಸುವ ಅಭ್ಯರ್ಥಿಗಳು ಅವಶ್ಯಕ ವೈದ್ಯಕೀಯ ಪಮಾಣ ಪತ್ರ ಮತ್ತು ಮೇಲಧಿಕಾರಿಗಳ ದೃಢೀಕರಣವನ್ನು 
ನ್‌ಲೈನ್‌ ಮೂಲಕ ಸಲ್ಲಿಸಿದ ಅರ್ಜಿಯ ಪತಿಯೊಂದಿಗೆ. ಲಗತ್ತಿಸಿ ದಿನಾಂಕ: 17-01- 2014ರ ಒಳೆಗಾಗಿ ಆಯೋಗಕ್ಕೆ ಮನವಿಯನ್ನು 
ಸಲ್ಲಿಸ ತಕ್ಕದ್ದು ಆ ನಂತರ ಸಲ್ಲಿಸಲಾಗುವ ಮನವಿಗಳನ್ನು ಪುರಸ್ಕರಿಸುವುದಿಲ್ಲ. 


2... ಮೇಲಧಿಕಾರಿಯು ವೈದ್ಯಕೀಯ ಪಮಾಣಪತವನ್ನು ಆಯೋಗಕ್ಕೆ ಕಳುಹಿಸುವ ಮೊದಲು ಅಭ್ಯರ್ಥಿಯು ನಿಜವಾಗಿ ಅಸಮರ್ಥನಾಗಿರುವನೆ 
ಮತ್ತು ಅವನಿಗೆ ಅನುಲೇಖಕನ ಸಹಾಯ ಅವಶ್ಯವಾಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳತಕ್ಕದ್ದು. 


3. ಆಯೋಗವು ಅನುಲೇಖಕನ ಸಹಾಯಕ್ಕೆ ಮಂಜೂರಾತಿ ನೀಡಿದಾಗ ಸಂಬಂಧಪಟ್ಟ ಕೇಂದದ ಮೇಲ್ವಿಚಾರಕರು ಅಭ್ಯರ್ಥಿಗೆ ಒಬ್ಬ 
ಅನುಲೇಖಕನನ್ನು ನೇಮಕ ಮಾಡತಕ್ಕದ್ದು ಮತ್ತು ಅದನ್ನು ಕಾರ್ಯದರ್ಶಿ ಮತ್ತು ಇಲಾಖಾ ಪರೀಕ್ಷೆಯ ನಿಯಂತಣಾಧಿಕಾರಿಗೆ 
ತಿಳಿಸತಕ್ಕದ್ದು. 

4 ಹಾಗೆ ನೇಮಕ ಮಾಡಲಾದ ಅನುಲೇಖಕನು ಅಭ್ಯರ್ಥಿಗಿಂತ ಕೆಳಗಿನ ದರ್ಜೆಯವನು ಅಥವಾ ಕಡಿಮೆ ಶಿಕ್ಷಣ ಪಡೆದವನು ಆಗಿರತಕ್ಕದ್ದು 
ಮತ್ತು ಅವನು ಅಭ್ಯರ್ಥಿಯ ಸ ಸಂಬಂಧಿಕನಾಗಿರಬಾರದು. 

5. ಅಭ್ಯರ್ಥಿಗಳು ಪರೀಕ್ಷೆಯ ಪ್ರತಿಯೊಂದು ಪತಿಕೆಗೆ ರೂ.5/-(ಐದು ರೂಪಾಯಿಗಳು)ಮೊತ್ತವನ್ನು ಮುಂಗಡವಾಗಿ ಸಂದಾಯ ಮಾಡತಕ್ಕದ್ದು 
ಮತ್ತು ಸದರಿ ಮೊತ್ತವನ್ನು ಪರೀಕ್ಷೆಯ ಪತಿಕೆ ಮುಗಿದ ಕೂಡಲೇ ಅನುಲೇಖಕನಿಗೆ ಸಂದಾಯ ಮಾಡತಕ್ಕದ್ದು. 


6... ಅನುಲೇಖಕನನ್ನು ನೇಮಕ ಮಾಡಲಾಗಿದ್ದರ ಅಂತಹ ಅಭ್ಯರ್ಥಿಗೆ ಹದಿನೈದು ನಿಮಿಷಗಳ ಹೆಚ್ಚಿನ ಕಾಲಾವಕಾಶವನ್ನು ನೀಡಲಾಗುವುದು. 


ಸೂಚನೆ:- ಅಭ್ಯರ್ಥಿಗಳು ಅನುಲೇಖಕನ ಸಹಾಯ ಕೋರಿ ಸಲ್ಲಿಸುವ ವೈದ್ಯಕೀಯ ಪಮಾಣ ಪತವನ್ನು ಅನುಮಾನಾಸ್ಪದ ಸಂದರ್ಭದಲ್ಲಿ 
ವೈದ್ಯಕೀಯ ಮಂಡಳಿಗೆ ಪರಿಶೀಲನೆಗಾಗಿ ಕಳುಹಿಸಲಾಗುವುದು, ಹಾಗೂ ಬ ಸಂದರ್ಭಗಳಲ್ಲಿ ಅವಶ್ಯಕದನಿಸಿದರೆ ಅಂತಹವರನ್ನು ವೈದ್ಯಕೀಯ 
ಹ ಗುರಿಪಡಿಸಲಾಗುವುದು. ಸುಳ್ಳು ಪಮಾಣಪ ತ್ರ ಹಾಜರುಪಡಿಸಿದ್ದು ಸಾಬೀತಾದ ಸಂದರ್ಭಗಳಲ್ಲಿ ಅಂತಹ ಭಿ "ಮೇಲೆ 


ನಿಯಮಾನುಸಾರ ಶಿಸ್ತಿನ ಕಮ ಜರುಗಿಸಲಾಗುವುದಲ್ಲಡೆ ಅಂತಹವರ ಇಲಾಖಾ ಪರೀಕ್ಷೆಯ ಅಭ್ಯರ್ಥಿತ್ವವನ್ನು ರದ್ದುಪಡಿಸಲಾಗುವುದು. hi 
17. ನಕಲು ಪಮಾಣ ಪತ 

ಅಭ್ಯರ್ಥಿಯು ವಿವಿಧ ವಿಷಯಗಳಲ್ಲಿ ಉತ್ತೀರ್ಣಗೊಂಡ ಬಗ್ಗೆ ಆಯೋಗದಿಂದ ಪಡೆಯಲಾದ ಮೂಲ ಪಮಾಣಪತವನ್ನು ಕಳೆದುಕೊಂಡಲ್ಲಿ 
ಅಂತಹ ಅಭ್ಯರ್ಥಿಗಳು ನಕಲು ಪಮಾಣಪ ತವನ್ನು ಪಡೆದುಕೊಳ್ಳಬಹುದಾ' ಗಿದ್ದು, ಸದರಿ ಪಮಾಣಪತ। ಪತಕ್ಕಾಗಿ ಮನವಿಯೊಂದಿಗೆ ಈ ಕಳಗೆ ಸೂಚಿಸಿರುವ 
ಮಾಹಿತಿ/ದಾಖಲೆಗಳನ್ನು ಆಯೋಗಕ್ಕೆ ಒದಗಿಸುವ ಅಗತ್ಯವಿರುತ್ತದೆ. 


(1) ನಕಲು ಪಮಾಣಪತಕ್ಕೆ ಅರ್ಜಿ ಸಲ್ಲಿಸಲು ಕಾರಣಗಳನ್ನು ತಿಳಿಸುವ ಹಾಗೂ ಪರೀಕ್ಷಾ ವಿವರಗಳನ್ನೊಳ ಗೊಂಡ ರೂ.20/-ಮೌಲ್ಯದ 
ಮುದಾಂಕ ಕಾಗದದ ಮೇಲೆ ನೋಟರಿಯವರ ಮುಂದೆ 'ಪಮಾಣೀಕರಿಸಲಾದ ಅಫಿಡೆವಿಟ್‌ನ ಮೂಲ ಪತಿ 


(2) ಪತಿ ವಿಷಯ ಒಂದಕ್ಕೆ 100-00 ರೂ. ನಂತೆ ಶುಲ್ಕವನ್ನು ಹಮ್‌ ಕರ್ನಾಟಕ ಲೋಕಸೇವಾ a ಬೆಂಗಳೂರು, ಇವರಿಗೆ 
ಸಂಬಾಚವಗಿನಂತ ಬ್ಯಾಂಕ್‌ ಡಿ.ಡಿ/ಭಾರತೀಯ Fe ಆದೇಶ (ಐ.ಪಿ.ಓ) 


(3) ಪವೇಶಪತದ ನೆರಳಚ್ಚು ಪತಿ ಮತ್ತು ಪರೀಕ್ಷೆಯಲ್ಲಿ ಉತ್ತೀರ್ಣಗೊ೦ಡ ಬಗ್ಗೆ ವಿವರಗಳನ್ನು ನಮೂದಿಸಿರುವ ಸೇವಾ ಪುಸ್ತಕದ ಉಧೃತ 
ಭಾಗದ ನೆರಳಚ್ಚು ಪತಿ. 


18. ಇಲಾಖಾ ಪರೀಕ್ಷೆ ಗಳಿಗೆ ಸಂಬಂಧಿಸಿದಂತೆ ಸರ್ಕಾರದಿಂದ ಇತ್ತೀಚೆಗೆ ಜಾರಿಗೊಂಡಿರುವ ಸರ್ಕಾರಿ ಆದೇಶಗಳು: 
(1) Karnataka Civil Services (Service and Kannada Language Examinations) Rules, 1974 
(1) A Government servant who has passed- 


(a) the Secondary School Leaving Certificate Examination or any examination declared as equivalent thereto by the State 
Government, or any examination higher than the Secondary School Leaving Certificate Examination, 


(1) in which the question papers on different subjects are answered in Kannada Language; or 

(ii) in which Kannada is the main language, Second Language or an optional subject, but not one of the subject in ೩ 

composite paper ,or 

(aa) Diploma Course/Certificate Course in Kannada conducted by a University established by Law in India, or “ Kava”, “ 

Jana” or “Rathna” examinations conducted by Kannada Sahitya Parishat. 

(ab) Correspondence course in Kannada conducted by the Central Institute of Indian Languages, Mysore. 

(2) ಸರ್ಕಾರಿ ಅಧಿಸೂಚನೆ ಸಂಖ್ಯೆ. ಸಿಆಸುಇ 3 ಸೆಸೆನಿ 2010, ಬೆಂಗಳೂರು, ದಿನಾಂಕ:02-02-2011. 

“(ಎಸಿ) ಕರ್ನಾಟಕ ಸಿವಿಲ್‌ ಸೇವೆಗಳು (ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇರ ನೇಮಕಾತಿ ಮತ್ತು ಆಯ್ಕೆ) (ಸಾಮಾನ್ಯ) ನಿಯಮಗಳು, 
2006ರಲ್ಲಿ ನಿಗದಿಪಡಿಸಿರುವಂತೆ, ರಾಜ್ಯ ಸಿವಿಲ್‌ ಸೇವೆಗಳಲ್ಲಿನ ಹುದ್ದೆಗಳಿಗೆ ಮಾಡುವ ನೇಮಕಾತಿಗೆ, ಆಯ್ಕೆ ಪರೀಕ್ಷೆಯ ಒಂದು ಭಾಗವಾಗಿ 
ಲೋಕಸೇವಾ ಆಯೋಗ ಅಥವಾ ಇತರೆ ಯಾವುದೇ ಆಯ್ಕೆ ಪಾಧಿಕಾರ ನಡೆಸುವ ಕನ್ನಡಭಾಷಾ ಪರೀಕ್ಷೆ”. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨, ೨೦೧೪ ೧೧ 





(3) any examination specified in Schedule Ill as equivalent to the Kannada Language Examination, or who has won a 
prize in Kannada essay competition conducted by any University established by law, shall on obtaining a certificate of 
exemption under sub-rule (5) be deemed to have passed the Kannada Language Examination under these rules. 
19. ಅಭ್ಯರ್ಥಿಗಳಿಗೆ ವಿಶೇಷ ಸೂಚನೆಗಳು:- 
(1) ಸೇವಾ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಎಲ್ಲಾ ಪತ್ರ ವ್ಯವಹಾರವನ್ನು ಕಾರ್ಯದರ್ಶಿ ಹಾಗೂ ನಿಯಂತಕರು, ಇಲಾಖಾ ಪರೀಕ್ಷೆಗಳು, ಕರ್ನಾಟಕ 
ಲೋಕಸೇವಾ ಆಯೋಗ, ಉದ್ಯೊ €ಗ ಸೌಧ, RS 560001 ಈ ವಿಳಾಸಕ್ಕೆ ಮಾಡತಕ್ಕದ್ದು. 


(2) ಪರೀಕ್ಷೆಗಳ ಸಂಬಂಧದಲ್ಲಿ ಯಾವುದೇ ಮಾಹಿತಿ ಕೋರುವ ಅಭ್ಯರ್ಥಿಗಳು ಮನವಿಯಲ್ಲಿ ಎಲ್ಲಾ ಮಾಹಿತಿ ನೀಡಿ ಅದರೊಂದಿಗೆ ಸಾಕಷ್ಟು 
ಅಂಚೆ ಚೀಟಿಗಳನ್ನು ಹಚ್ಚಿದ ಸ್ವವಿಳಾಸ ಬರೆದ ಒಂದು ಲಕೋಟೆಯನ್ನು ಲಗತ್ತಿಸಿ ಕಳುಹಿಸಿಕೊಟ್ಟಲ್ಲಿ ಆಯೋಗವು ತುರ್ತಾಗಿ ಉತ್ತರವನ್ನು 


ನೀಡಲು ಅನುಕೂಲವಾಗುವುದು. 

(3) ಮಾಹಿತಿಗಾಗಿ ಅಭ್ಯರ್ಥಿಗಳು ಆಯೋಗಕ್ಕೆ ಸಲ್ಲಿಸುವ ಮನವಿಗಳಲ್ಲಿ ನೋಂದಣಿ ಸ ಸಂಖ್ಯೆ, ಅಧಿವೇಶನ, ವಿಷಯ ಮತ್ತು ಪರೀಕ್ಷಾಕೇಂದ 
ಮುಂತಾದ ಸ್ಪಷ್ಟ ವಿವರಗಳನ್ನು ಸೂಚಿಸದಿದ್ದಲ್ಲಿ ಅಂತಹವುಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 

(4) ಅಭ್ಯರ್ಥಿಗಳು ಪೊಲೀಸ್‌ ಅಥವಾ ಇನ್ನಾವುದೇ ಸಮವಸ್ತವನ್ನು ಧರಿಸಿ ಪರೀಕ್ಷೆ ಬರೆಯುವುದನ್ನು ನಿಷೇಧಿಸಲಾಗಿದೆ. 

(5) ಅಭ್ಯರ್ಥಿಗಳು ತಮ್ಮೊಂದಿಗೆ ಸಹ ನೌಕರರನ್ನು/ಇತರರನ್ನು ಪರೀಕ್ಷಾ ಕೊಠಡಿಯೊಳಗೆ ಕರೆತರುವುದನ್ನು ಮತ್ತು ಪರೀಕ್ಷೆ ನಡೆಯುತ್ತಿರುವಾಗ 
ಅವರನ್ನು ಭೇಟಿ ಮಾಡಲು ಕೋರುವುದನ್ನು ನಿಷೇಧಿಸಲಾಗಿದೆ. 

(6) ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯೊಳಗೆ ಮೊಬೈಲ್‌ ಫೋನ್‌ ಹಾಗೂ ಇತರೆ ಎಲೆಕ್ಟಾನಿಕ್‌ ಉಪಕರ- ಗಳನ್ನು ತರುವುದನ್ನು ಮತ್ತು 
ಉಪಯೋಗಿಸುವುದನ್ನು ಕಡ್ಡಾಯವಾಗಿ ಜೂ ಜಾ 

(7) ಅಭ್ಯರ್ಥಿಗಳು ತಮಗೆ ಕಾಯ್ದಿರಿಸಿದ ಸ್ಥಳದಲ್ಲಿ ಮಾತ, ಕುಳಿತು ಪರೀಕ್ಷೆ ಬರೆಯತಕ್ಕದ್ದು. ತಪ್ಪಿದಲ್ಲಿ ಅವರ ಅಭ್ಯರ್ಥಿತ್ವವನ್ನು 
ರದ್ದುಗೊಳಿಸಲಾಗುವುದು. 

(8) ಯಾವುದೇ ಹುದ್ದೆಗೆ ಕಡ್ಡಾಯಗೊಳಿಸಿದ ವಿಷಯಗಳ ಪೈಕಿ ಈ ಅಧಿಸೂಚನೆಯೊಂದಿಗೆ ಪಕಟಿಸಿದ ವೇಳಾಪಟ್ಟಿಯಲ್ಲಿ ಒಂದಕ್ಕಿಂತ ಹೆಚ್ಚು 
ವಿಷಯಗಳು ಒಂದೇದಿನ, ಒಂದೇಸಮಯದಲ್ಲಿ ನಡೆಯುವಂತಿದ್ದರೆ, ಅವುಗಳಲ್ಲಿ ಒಂದಕ್ಕೆ ಮಾತ್ರ ಅರ್ಜಿ ಸಲ್ಲಿಸಿ ಪರೀಕ್ಷೆಗೆ 
ಹಾಜರಾಗತಕ್ಕದ್ದು. 

(9) ಪಠ್ಯ ಕಮಕ್ಕಾಗಿ ಅಭ್ಯರ್ಥಿಗಳು ಕರ್ನಾಟಕ ನಾಗರಿಕ ಸೇವಾ (ಸೇವೆ ಮತ್ತು ಕನ್ನಡಭಾಷಾ ಪರೀಕ್ಷೆಗಳು) ನಿಯಮಗಳು, 1974 ಮತ್ತು ಅದಕ್ಕೆ 
ಸರ್ಕಾರದಿ೦ದ ಕಾಲಕಾಲಕ್ಕೆ ಹೊರಡಿಸಲಾಗಿರುವ ತಿದ್ದುಪಡಿಗಳನ್ನು ನೋಡಬಹುದು. 

(10) ಆಯೋಗದ ಆದೇಶ ಸಂಖ್ಯೆ ಇ.ಪ(2)3774/94-95/ಹಿಎಸ್‌ಸಿ ದಿನಾಂಕ 18ನೇ, ಫೆಬವರಿ 1995ರ ಮೇರೆಗೆ ಬ್ಯಾಟರಿ ಚಾಲಿತ 
ಹೋಗಾಮ್‌ ಮಾಡದೆ ಎರು ಕಹ ಕ್ಯಾಲುಕ್ಕುಲೇಟರ್‌ಗಳನ್ನು ಮಾತ್ರ ಎಸ್‌.ಎ.ಎಸ್‌. ಪಠೀಕ್ಷಿಗಳಲ್ಲಿ ಉಪಯೋಗಿಸಲು "ಅಭ್ಯರ್ಥಿಗಳಿಗೆ 
ಅನುಮತಿ ನೀಡಲಾಗಿದೆ 


ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆಗಳು: 





























ಶಾಖೆಗಳು ದೂರವಾಣಿ ಸಂಖ್ಯೆಗಳು 
ಮಾಹಿತಿ ಕೇಂದ 080-30574957/ 080-30574901 
ಇಲಾಖಾ ಪರೀಕ್ಷಾ ಶಾಖೆ-1 080-30574944 
ಇಲಾಖಾ ಪರೀಕ್ಷಾ ಶಾಖೆ-2 080-30574945 
ಪಾಂತೀಯ ಕಛೇರಿ ಬೆಳಗಾವಿ 0831-2475345 
ಪಾಂತೀಯ ಕಛೇರಿ ಗುಲ್ಬರ್ಗಾ 08472-227944 
ಪಾಂತೀಯ ಕಛೇರಿ ಮೈಸೂರು 0821-2545956 
ಪಾಂತೀಯ ಕಛೇರಿ ಶಿವಮೊಗ್ಗ 08182-228099 
ಸಹಾಯವಾಣಿ 080- 30574913 














20. ದುರ್ವರ್ತನೆ: 

ಯಾವುದೇ ಒಬ್ಬ ಅಭ್ಯರ್ಥಿಯು ಸೇವಾ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಕೃತಿಮ ದಸ್ತಾವೇಜನ್ನು ಅಥವಾ ಅಕಮವಾಗಿ ತಿದ್ದಿದ 
ದಸ್ತಾವೇಜುಗಳನ್ನು ಸಲ್ಲಿಸಿದ ಅಥವಾ ಸರಿಯಲ್ಲದ ಅಥವಾ ಸುಳ್ಳು ವಿವರಣೆಯನ್ನು ನೀಡಿದ ಅಥವಾ ವಾಸ್ತವಿಕ ಮಾಹಿತಿಯನ್ನು ಮರೆಮಾಚಿದ ಅಥವಾ 
ಪರೀಕ್ಷೆಯಲ್ಲಿ ಅಕಮ ವಿಧಾನವನ್ನು ಅನುಸರಿಸಲು ಪ್ರಯತ್ನಿಸಿದ ಅಥವಾ ಬೇರೆ ರೀತಿಯಲ್ಲಿ ಇತರೆ ಯಾವುದೇ ಅಕಮ/ಅನುಚಿತ ಮಾರ್ಗವನ್ನು 
ಅನುಸರಿಸಿದ ಅಪರಾಧವನ್ನು ಮಾಡಿರುವುದಾಗಿ ಆಯೋಗಕ್ಕೆ ಕುಡುಚಾತರಿ ಅಂತಹ ಜಂ ಕ್ರಿಮಿನಲ್‌ ವ್ಯವಹರಣೆಗೆ ಗುರಿಪಡಿಸುವುದಲ್ಲದೆ, 
ಆಯೋಗದ ಕಛೇರಿಯ ಅಧಿಕೃತ ಜ್ಞಾಪನ ಸಂಖ್ಯೆ ಆಡಳಿತ.398/993- 94/ಖಿಎಸ್‌ ದಿನಾಂಕ: 13. 07- 1993ರ ಮೇರೆಗೆ ಶಿಸ್ತಿನ ಕಮಕ್ಕೆ 
ಒಳಪಡಿಸಲಾಗುವುದು. 

ಅಭ್ಯರ್ಥಿಗಳು ಪರೀಕ್ಷಾ ಕೇಂದದಲ್ಲಿ ಸಂವೀಕ್ಷಕರು/ಮೇಲ್ವಿಚಾರಕರು ನೀಡುವ ಸೂಚನೆಗಳನ್ನು ತಪ್ಪದೇ ಪಾಲಿಸುವುದು. ತಪ್ಪಿದಲ್ಲಿ ಅದನ್ನು 
ದುರ್ವರ್ತನೆಯನ್ನಾಗಿ ಪರಿಗಣಿಸಲಾಗುವುದು ಮತ್ತು ಈ ಬಗ್ಗೆ ಶಿಸ್ತಿನ ಕಾರ್ಯವಿಧಾನಗಳಿಗೆ ಒಳಪಡಿಸಲಾಗುವುದು. 


ಆರ್‌. ವೆಂಕಟೇಶ್‌ ಕುಮಾರ್‌, 
ಪರೀಕ್ಷಾ ನಿಯಂತಕರು, 
ಕರ್ನಾಟಕ ಲೋಕಸೇವಾ' ಆಯೋಗ. 



































೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨, ೨೦೧೪ ಭಾಗ ೫ 
ಕರ್ನಾಟಕ ಲೋಕಸೇವಾ ಆಯೋಗ, “ಉದ್ಯೋಗ ಸೌಧ”, ಬೆಂಗಳೂರು-560001. 
ಅಧಿಸೂಚನೆ, ಸಂಖ್ಯೆ ಇಪ(1) 953/2013-14/ಪಿಎಸ್‌ಸಿ, ದಿನಾಂಕ: 12-12-2013 
ಅನುಬಂಧ “ಎ” 
2013ನೇ ಸಾಲಿನ ದ್ವಿತೀಯ ಅಧಿವೇಶನದ ಇಲಾಖಾ ಪರೀಕ್ಷೆಗಳು 
ಎಲ್ಲಾ ಜಿಲ್ಲಾ ಕೇಂದಗಳಲ್ಲಿ ನಡೆಯಲಿರುವ ಪರೀಕ್ಷೆಗಳ ವೇಳಾಪಟ್ಟಿ. 
ಕ್ರಸಂ. ವಾರ ದಿನಾಂಕ ವೇಳೆ ವಿಷಯ 
1 ಶನಿವಾರ 15-02-2014 ಬೆಳಿಗ್ಗೆ 10.00 ರಿ೦ದ 12-00 ಗಂಟೆ ಅಕೌಂಟ್ಸ್‌ ಲೋಯರ್‌ 
ಮಧ್ಯಾಹ್ನ 2.00 ರಿಂದ ಸಂಜೆ 4.00 ಗಂಟೆ | ಜನರಲ್‌ ಲಾ ಭಾಗ- 1 
2 ಭಾನುವಾರ 16-02-2014 ಬೆಳಿಗ್ಗೆ 10.00 ರಿಂದ 12.00 ಗಂಟೆ ಅಕೌಂಟ್ಸ್‌ ಹೈಯರ್‌ ಪತಿಕೆ-1 
ಮಧ್ಯಾಹ್ನ 2.00 ರಿಂದ ಸಂಜೆ 4.00 ಗಂಟೆ | ಅಕೌಂಟ್ಸ್‌ ಹೈಯರ್‌ ಪತಿಕೆ-2 
3 ಸೋಮವಾರ (| 17-02-2014 | ಬೆಳಿಗ್ಗೆ 10.00 ರಿಂದ 12.00 ಗಂಟೆ ಜನರಲ್‌ ಲಾ ಭಾಗ-1 ಪತಿಕೆ- 1 
ಮಧ್ಯಾಹ್ನ 2.00 ರಿಂದ ಸಂಜೆ 4.00 ಗಂಟೆ | ಜನರಲ್‌ ಲಾ ಭಾಗ-1 ಪತಿಕೆ- 2 
4 ಮಂಗಳವಾರ 18-02-2014 ಬೆಳಿಗ್ಗೆ 10.00 ರಿಂದ 12.00 ಗಂಟೆ ಕನ್ನಡ ಪತಿಕೆ-1 (ಪುಸ್ತಕಗಳಿಲ್ಲದೆ) 
ಮಧ್ಯಾಹ್ನ 2.00 ರಿಂದ ಸಂಜೆ 3.00 ಗಂಟೆ | ಕನ್ನಡ ಪತಿಕೆ-2 (ಪುಸ್ತಕಗಳಿಲ್ಲದೆ) 
5 | ಬುಧವಾರ 19-02-2014 ಬೆಳಿಗ್ಗೆ 10.00 ರಿಂದ 1.00 ಗಂಟೆ ಇನ್ಸೂರೆನ್ಸ್‌ ಹೈಯರ್‌ ಪತಿಕೆ-2 (ಪುಸ್ತಕಗಳಿಲ್ಲದೆ) 
ಮೇಲಿನಂತೆ ಪಿ.ಡಬ್ಲ್ಯೂಡಿ ಹೈಯರ್‌ ಭಾಗ- 1ಪತಿಕೆ-1, 
(ಪುಸ್ತಕಗಳಿಲ್ಲದೆ) 
ಮಧ್ಯಾಹ್ನ 2.00 ರಿಂದ ಸಂಜೆ 5.00 ಗಂಟಿ | ಇನ್ಸೂರೆನ್ಸ್‌ ಲೋಯರ್‌ ಪತ್ರಿಕೆ-2 (ಪುಸ್ತಕಗಳಿಲ್ಲದೆ) 
ಮೇಲಿನಂತೆ ಪೆಸ್‌ ಮ್ಯಾನ್ಯುಯಲ್‌ ಹೈಯರ್‌ ಪತಿಕೆ-2, 
6 ಗುರುವಾರ 20-02-2014 ಬೆಳಿಗ್ಗೆ 10.00 ರಿಂದ 12.00 ಗಂಟೆ ಲೇಬರ್‌ ಪತಿಕೆ-1 
ಮೇಲಿನಂತೆ ಪಿಸನ್ಸ್‌ 
ಮೇಲಿನಂತೆ ಎಕ್ಸೆಸ್‌ 
ಮೇಲಿನಂತೆ ಮೋಟಾರ್‌ ವೆಹಿಕಲ್ಸ್‌ 
ಮೇಲಿನಂತೆ ರೆವಿನ್ಯೂ ಹೈಯರ್‌ ಭಾಗ-1 ಪತಿಕೆ-1 
ಮೇಲಿನಂತೆ ಇನ್ನೂರೆನ್ಸ್‌ ಅಡ್ವಾನ್ಸಡ್‌ ಪತಿಕೆ-1 
ಮಧ್ಯಾಹ್ನ 2.00 ರಿಂದ ಸಂಜೆ 4.00 ಗಂಟೆ | ಲೇಬರ್‌ ಪತಿಕೆ-2 
ಮೇಲಿನಂತೆ ಇನ್ನೂರೆನ್ಸ್‌ ಅಡ್ವಾನ್ಸಡ್‌ ಪತಿಕೆ-2 
ಮೇಲಿನಂತೆ ರೆವಿನ್ಯೂ ಹೈಯರ್‌ ಭಾಗ- 1ಪತಿಕೆ-2. 
7 ಶುಕವಾರ 21-02-2014 ಬೆಳಿಗ್ಗೆ 10.00 ರಿಂದ 12.00 ಗಂಟೆ ರೆವಿನ್ಯೂ ಹೈಯರ್‌ ಭಾಗ-1 ಪತಿಕೆ-1 
ಮೇಲಿನಂತೆ ರಿಜಿಸ್ಟೇಷನ್‌ ಪತಿಕೆ-1 
ಮೇಲಿನಂತೆ ಕಮರ್ಷಿಯಲ್‌ಟ್ಯಾಕ್‌ ಭಾಗ-1 ಪತಿಕೆ-1 
ಮೇಲಿನಂತೆ ಇನ್ನೂರೆನ್ಸ್‌ ಅಡ್ಡಾನ್ನಡ್‌ ಪತಿಕೆ-3 
ಮಧ್ಯಾಹ್ನ 2.00 ರಿಂದ ಸಂಜೆ 4.00 ಗಂಟೆ | ರೆವಿನ್ಯೂ ಹೈಯರ್‌ ಭಾಗ-1 ಪತಿಕೆ-2 
ಮೇಲಿನಂತೆ ರಿಜಿಸ್ಟೇಷನ್‌ ಪತಿಕೆ-2 
ಮೇಲಿನಂತೆ ಕಮರ್ಷಿಯಲ್‌ಟ್ಯಾಕ್‌ ಭಾಗ-1 ಪತಿಕೆ-2 
ಮೇಲಿನಂತೆ ಇನ್ನೂರೆನ್ಸ್‌ ಹೈಯರ್‌ ಪತಿಕೆ-1 
8 ಶನಿವಾರ 22-02-2014 ಬೆಳಿಗ್ಗೆ 10.00 ರಿಂದ 12.00 ಗಂಟೆ ಹೊಲೀಸ್‌ ಮ್ಯಾನ್ಯುಯಲ್‌ 
ಮೇಲಿನಂತೆ ಕೋ-ಆಪರೇಷನ್‌ ಪತಿಕೆ-1 
ಮೇಲಿನಂತೆ ಎಂಪ್ಲಾಯ್‌ಮೆಂಟ್‌ ಎಕ್ಸ್‌ಚೇಂಜ್‌ಪೊಸೀಜರ್‌ 
ಹೈಯರ್‌ 
ಮೇಲಿನಂತೆ ಮಾರ್ಕೆಟಿಂಗ್‌ ಪತಿಕೆ-1 
ಮೇಲಿನಂತೆ ಮೈನಿಂಗ್‌ ಭಾಗ-1 
ಮೇಲಿನಂತೆ ರೆವಿನ್ಯೂ ಲೋಯರ್‌ ಪತಿಕೆ-1 




















ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨, ೨೦೧೪ ೧೩ 
































ಕ್ರಸಂ. ವಾರ ದಿನಾಂಕ ವೇಳೆ ವಿಷಯ 
ಮಧ್ಯಾಹ್ನ 2.00 ರಿಂದ ಸಂಜೆ 4.00 ಗಂಟೆ | ಕಮರ್ಷಿಯಲ್‌ ಟ್ಯಾಕ್ಸ್‌ ಭಾಗ-1, ಪತಿಕೆ-3 ಮತ್ತು - 
ಕೋ-ಆಪರೇಷನ್‌ ಪತಿಕೆ-2 
(ಎರಡಕ್ಕೂ ಒಂದೇ ಪಕ್ಷ ಪತಿಕೆ) 
ಮೇಲಿನಂತೆ ಇನ್ನೂರೆನ್ಸ್‌ ಹೈಯರ್‌ ಪತಿಕೆ-3 
ಮೇಲಿನಂತೆ ಎಂಪ್ಲಾಯ್‌ಮೆಂಟ್‌ ಎಕ್ಸ್‌ಚೇಂಜ್‌ ಪೊಸೀಜರ್‌ 
ಮೇಲಿನಂತೆ ಜರೆ 
ಮೇಲಿನಂತೆ ಮಾರ್ಕೆಟಿಂಗ್‌ ಪತಿಕೆ-2 
ಮೇಲಿನಂತೆ ಮೈನಿಂಗ್‌ ಭಾಗ-1 
ರೆವಿನ್ಯೂ ಲೋಯರ್‌ ಪತಿಕೆ-2 
9 ಭಾನುವಾರ 23-02-2014 ಬೆಳಿಗ್ಗೆ 10.00 ರಿಂದ 12.00 ಗಂಟೆ ಸಿರಿಕಲ್ಲರ್‌ ಪತಿಕೆ-1 
ಮೇಲಿನಂತೆ ಕಮ್ಯೂನಿಟಿ ಡೆವಲಪ್‌ಮೆಂಟ್‌ ಭಾಗ-1 
ಮೇಲಿನಂತೆ ರೆವಿನ್ಯೂ ಲೋಯರ್‌ ಪತಠಿಕೆ-3 
ಮೇಲಿನಂತೆ ಕಮರ್ಷಿಯಲ್‌ ಟ್ಯಾಕ್ಸ್‌ ಭಾಗ-1 ಪತಿಕೆ-1 
ಮೇಲಿನಂತೆ ಪೆಸ್‌ ಮ್ಯಾನ್ಯುಯಲ್‌ ಹೈಯರ್‌ ಪತಿಕೆ-1 
ಮೇಲಿನಂತೆ ಲೋಕಲ್‌ ಲಾಸ್‌ ಅಂಡ್‌ ಕಮರ್ಷಿಯಲ್‌ 
ಬುಕ್‌ ಕೀಪಿಂಗ್‌ ಪತಿಕೆ-1 
ಮೇಲಿನಂತೆ ಪೋರ್ಟ್‌ ಹೈಯರ್‌ 
ಮೇಲಿನಂತೆ ಇನ್ನೂರೆನ್ಸ್‌ ಲೋಯರ್‌ ಪತಿಕೆ-1 
ಮೇಲಿನಂತೆ ಯೂಥ್‌ ಸರ್ವೀಸಸ್‌ ಮ್ಯಾನ್ಯುಯಲ್‌ 
ಮಧ್ಯಾಹ್ನ 2.00ರ ರಿಂದ ಸಂಜೆ 4.00 ಗಂಟೆ ಸಿರಿಕಲ್ಲರ್‌ ಪತಿಕೆ-2 
ಮೇಲಿನಂತೆ ಪಿ.ಡಬ್ಲ್ಯೂಡಿ ಹೈಯರ್‌ ಭಾಗ-1ಪತಿಕೆ-2 
ಮೇಲಿನಂತೆ ಲೋಕಲ್‌ ಲಾಸ್‌ ಅಂಡ್‌ ಕಮರ್ಷಿಯಲ್‌ 
ಬುಕ್‌ ಕೀಪಿಂಗ್‌ ಪತಿಕೆ-2 
ಮೇಲಿನಂತೆ ಕಮ್ಯುನಿಟಿ ಡೆವಲಪ್‌ಮೆಂಟ್‌ ಭಾಗ-1 
ಮೇಲಿನಂತೆ ಕಮರ್ಷಿಯಲ್‌ ಟ್ಯಾಕ್ಸ್‌ ಭಾಗ-1 ಪತಿಕೆ-2 
ಮೇಲಿನಂತೆ ಪೋರ್ಸ್‌ ಲೋಯರ್‌ 
10 ಸೋಮವಾರ | 24-02-2014 ಬೆಳಿಗ್ಗೆ 10.00 ರಿ೦ದ 12.00 ಗಂಟೆ ಫ್ಯಾಕ್ಟರೀಸ್‌ ಅಂಡ್‌ ಬಾಯ್ದರ್ಸ್‌ ಲಾಸ್‌ ಪತಿಕೆ-1 
ಮೇಲಿನಂತೆ ಇನ್ನೂರೆನ್ಸ್‌ ಲೋಯರ್‌ ಪತ್ರಿಕೆ-3 
ಮೇಲಿನಂತೆ ಪಿ.ಡಬ್ಲ್ಯೂಡಿ ಹೈಯರ್‌ ಭಾಗ-1(ಪತಿಕೆ-1 
ಮೇಲಿನಂತೆ ಪೆಸ್‌ ಮ್ಯಾನ್ಯುಯಲ್‌ ಲೋಯರ್‌ ಪತಿಕೆ-1 
ಮೇಲಿನಂತೆ ಆಕ್ಸ್‌ ಅಂಡ್‌ ರೂಲ್ಸ್‌ ರಿಲೇಟಿಂಗ್‌ ಟು ವಿಮೆನ್‌ 
ಅಂಡ್‌ ಚೈಲ್ಡ್‌ ಡೆವೆಲಪ್‌ಮೆಂಟ್‌ 
ಮಧ್ಯಾಹ್ನ 2.00 ರಿಂದ ಸಂಜೆ 4.00 ಗಂಟಿ | ಫ್ಯಾಕ್ಷರೀಸ್‌ ಅಂಡ್‌ ಬಾಯ್ಲರ್ಸ್‌ ಲಾಸ್‌ ಪಶಿಕೆ-2 
ಮೇಲಿನಂತೆ ಪಿ.ಡಬ್ಲ್ಯೂಡಿ ಹೈಯರ್‌ ಭಾಗ-1, ಪತಿಕೆ-2 
ಮೇಲಿನಂತೆ ಪೆಸ್‌ ಮ್ಯಾನ್ಯುಯಲ್‌ ಲೋಯರ್‌ ಪತಿಕೆ-2 
ಮೇಲಿನಂತೆ ಕೋ-ಆಪರೇಟಿವ್‌ ಆಡಿಟ್‌ ಎಕ್ಸಾಮಿನೇಷನ್‌ ಪತಿಕೆ-1 















































೧೪ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಜನವರಿ ೨, ೨೦೧೪ ಭಾಗ ೫ 
ಕ್ರಸಂ. ವಾರ ದಿನಾಂಕ ವೇಳೆ ವಿಷಯ 
11 ಮಂಗಳವಾರ 25-02-2014 ಬೆಳಿಗ್ಗೆ 10.00 ರಿಂದ 12.00 ಗಂಟೆ ಪಿ.ಡಬ್ಲ್ಯೂಡಿ. ಲೋಯರ್‌ ಪತಿಕೆ-1 
ಮೇಲಿನಂತೆ ಸೋಶಿಯಲ್‌ ವೆಲ್‌ಫೇರ್‌ ಅಂಡ್‌ ಬ್ಯಾಕ್‌ 
ವರ್ಡ್‌ಕ್ಲಾಸಸ್‌ ಮ್ಯಾನ್ಯುಯಲ್‌ ಆಜ್‌ ಕ್ಲಾಸಿಫಿಕೇಶನ್‌ 
ರಿಜರ್‌ವೇಶನ್‌ ತಾ 'ಬ್ಯಾಕ್‌ವರ್ಡ್‌ ಕ್ಲಾಸಸ್‌ ಭಾಗ-1 
ಮೇಲಿನಂತೆ ಪಾನ ಸ 
ಮೇಲಿನಂತೆ ಕೋ-ಆಪರೇಟಿವ್‌ ಆಡಿಟ್‌ ಎಕ್ಸಾಮಿನೇಶನ್‌ ಪತಿಕೆ-2 
ಮೇಲಿನಂತೆ ಫುಡ್‌ ಅಂಡ್‌ ಸಿವಿಲ್‌ ಸಫ್ಲೈಸ್‌ ಪತಿಕೆ-1 
ಮಧ್ಯಾಹ್ನ 2.00 ರಿಂದ ಸಂಜೆ 4.00ಗಂಟೆ ಜಾ 0 
ಜ್‌ ೫೪. ಚತ ಜತ ಚಿ 
ರಿಜರ್‌ವೇಶನ್‌ ಫಾರ್‌ ಬ್ಯಾಕ್‌ವರ್ಡ್‌ ಕ್ಲಾಸಸ್‌ ಭಾಗ- 11 
ಮೇಲಿನಂತೆ ಪಿ.ಡಬ್ಲ್ಯೂ.ಡಿ. ಲೋಯರ್‌ ಪತಿಕೆ-2 
ಮೇಲಿನಂತೆ ಫಾರೆಸ್ಟ್‌ ಪಠಿಕೆ-2 
ಮೇಲಿನಂತೆ ಕೋ-ಆಪರೇಟಿವ್‌ ಆಡಿಟ್‌ ಎಕ್ಸಾಮಿನೇಷನ್‌ ಪತಿಕೆ-3 
ಹಲ ಫುಡ್‌ ಅಂಡ್‌ ಸಿವಿಲ್‌ ಸ್ಪೈಸ್‌ ಪತಿಕೆ-2 
12 ಬುಧವಾರ 26-02-2014 ಬೆಳಿಗ್ಗೆ 10.00 ರಿಂದ 12.00 ಗಂಟೆ ಮುನಿಸಿಪಲ್‌ ಅಂಡ್‌ ಲೋಕಲ್‌ ಬೋರ್ಡ್‌ ಪತಿಕೆ-1 
ಮೇಲಿನಂತೆ ಕರ್ನಾಟಕ ಕನ್‌ಸ್ಕೂಮರ್‌ ಪೋಟಕ್ಷನ್ಸ್‌ ಸ್ಟೇಟ್‌ 
ಕಮಿಷನ್‌ ಅಂಡ್‌ ಡಿಸ್ಟ್ರಿಕ್ಟ್‌ ಫೋರಮ್‌ ಸರ್ವಿಸ್‌ 
ಎಕ್ಸಾಮಿನೇಷನ್‌, ಪತಿಕೆ-1 
ಮಧ್ಯಾಹ್ನ 2.00 ರಿಂದ ಸಂಜೆ 4.00ಗಂಟಿ | ಮುನಿಸಿಪಲ್‌ ಅಂಡ್‌ ಲೋಕಲ್‌ ಬೋರ್ಡ್ಸ್‌ ಪತಿಕೆ-2 
ಮೇಲಿನಂತೆ ಕರ್ನಾಟಕ ಕನ್‌ಸ್ಕೂಮರ್‌ ಪೋಟಕ್ಷನ್ಸ್‌ ಸ್ಟೇಟ್‌ 
ಕಮಿಷನ್‌ ಅಂಡ್‌ ಡಿಸ್ಟ್ರಿಕ್ಟ್‌ ಫೋರಮ್‌ ಸರ್ವಿಸ್‌ 
ಎಕ್ಸಾಮಿನೇಷನ್‌, ಪತಿಕೆ-2 
ಆರ್‌. ವೆಂಕಟೇಶ್‌ ಕುಮಾರ್‌, 
ಪರೀಕ್ಷಾ ನಿಯಂತಕರು, 
ಕರ್ನಾಟಕ ಲೋಕಸೇವಾ ಆಯೋಗ. 
ಕರ್ನಾಟಕ ಲೋಕಸೇವಾ ಆಯೋಗ,"“ಉದ್ಯೋಗ ಸೌಧ”, ಬೆಂಗಳೊರು-560001. 
ಅಧಿಸೂಚನೆ. ಸಂಖ್ಯೆ ಇಪ.(1)953/2013-14/ಪಎಸ್‌ಸಿ, ದಿನಾಂಕ:12-12-2013 
ಅನುಬಂಧ- “ 
2013ನೇ ಸಾಲಿನ ದ್ವಿತೀಯ ಅಧಿವೇಶನದ ಇಲಾಖಾ ಪರೀಕ್ಷೆಗಳು ಬೆಂಗಳೂರು ಕೇಂದದಲ್ಲಿ ಮಾತ್ರ ನಡೆಯಲಿರುವ ಪರೀಕ್ಷೆಗಳ ವೇಳಾಪಟ್ಟಿ. 
ಕ.ಸಂ. ವಾರ ದಿನಾಂಕ ವೇಳೆ ವಿಷಯ 
ಸೋಮವಾರ | 03-03-2014 ಬೆಳಿಗ್ಗೆ 10.00 ರಿಂದ ಮಧ್ಯಾಹ್ನ 1.00 ಗಂಟೆ | ಎಸ್‌.ಎ.ಎಸ್‌.ಭಾಗ- 1, ಪತಿಕೆ- 1 ಮತ್ತು ಎಲೆಕ್ಟ್ರಿಸಿಟಿ 








ಮೇಲಿನಂತೆ 
ಮೇಲಿನಂತೆ 


ಬೆಳಿಗ್ಗೆ 10.00 ರಿಂದ ಮಧ್ಯಾಹ್ನ 12.00 

ಗಂಟೆ 
ಮೇಲಿನಂತೆ 

ಮಧ್ಯಾಹ್ನ 2.00 ರಿಂದ ಸಂಜೆ 4.00 ಗಂಟೆ 
ಮೇಲಿನಂತೆ 

ಮಧ್ಯಾಹ್ನ 2.00 ರಿಂದ ಸಂಜೆ 5.00 ಗಂಟೆ 
ಮೇಲಿನಂತೆ 


ಮೇಲಿನಂತೆ 








ಆಡಿಟ್‌ ಅಂಡ್‌ ಅಕೌಂಟ್ಸ್‌ಲಾಸ್‌ (ಹೈ ಯರ್‌) ಭಾಗ- 
11 (ಎರಡಕ್ಕೂ ಒಂದೇ ಪಶ್ನೆ ಪತಿಕೆ) (ಪುಸ್ತಕಗಳಿಲ್ಲದೆ) 
ಟೆಜರಿ ಅಕೌಂಟ್ಸ್‌ ಭಾಗ- 8 ಪತಿಕೆ-1 (ಪುಸ್ತಕಗಳಿಲ್ಲದೆ) 
ಕನ್ನಡ ಪತಿಕೆ-1(ಐಎಎಸ್‌, ಐಪಿಎಸ್‌ ಮತ್ತು 
ಐಎಫ್‌ಎಸ್‌ ಅಧಿಕಾರಿಗಳಿಗೆ ಮಾತ್ರ) (ಪುಸ್ತಕಗಳಿಲ್ಲದೆ) 
ಸ್ಪೆಷಲ್‌ ಲಾಸ್‌ ಅಂಡ್‌ ಸರ್ವೀಸ್‌ "ರೂಲ್‌ 

ಕರ್ನಾಟಕ ಅಡ್ಡಿನಿಸ್ಟೇಟವ್‌ ಟಿಬ್ಯುನಲ್‌ ಎಕ್ಸಾಮಿನೇಷನ್‌ 
ಎಸ್‌.ಎ.ಎಸ್‌.ಭಾಗ- 1 ಪತಿಕೆ-2 (ಪುಸ್ತಕಗಳಿಲ್ಲದೆ) 
ಟೆಜರಿ ಅಕೌಂಟ್ಸ್‌ ಭಾಗ- rT ಪತಿಕೆ- 2(ಪುಸ್ತಕಗಳಿಲ್ಲದೆ) 
ಸೆಕೆಟೇರಿಯಟ್‌ ಮ್ಯಾನುಯಲ್‌ `ಭಾಗ- 1] 
ಟ್ರಾನ್ಸ್‌ಲೇಶನ್‌ ಟೆಸ್ಟ್‌ (ಪುಸ್ತಕಗಳಿಲ್ಲದೆ) 

ಕನ್ನಡ ಪತಿಕೆ-2 (ಐಎಎಸ್‌, ಐಪಿಎಸ್‌ ಮತ್ತು 
ಐಎಫ್‌ಎಸ್‌ ಅಧಿಕಾರಿಗಳಿಗೆ ಮಾತ) (ಪುಸ್ತಕಗಳಿಲ್ಲದೆ) 


















































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨, ೨೦೧೪ ೧೫ 
ಕಸಂ ವಾರ ದಿನಾಂಕ ವೇಳೆ ವಿಷಯ 
2 ಮಂಗಳವಾರ | 04-03-2014 ಬೆಳಿಗ್ಗೆ 10.00 ರಿಂದ 12.00 ಗಂಟೆ ಎಸ್‌.ಎ.ಎಸ್‌. ಭಾಗ-1 ಪತಿಕೆ-3 
ಮೇಲಿನಂತೆ ಟೆಜರಿ ಅಕೌಂಟ್ಸ್‌ ಭಾಗ- 8 ಪತಿಕೆ-3 
ಮಧ್ಯಾಹ್ನ 2-00 ರಿಂದ ಸಂಜೆ 4-00ಗಂಟೆ | ಎಸ್‌.ಎ.ಎಸ್‌. ಭಾಗ- 1 ಪತಿಕೆ-1 
(ಪುಸ್ತಕಗಳಿಲ್ಲದೆ) 
ಮೇಲಿನಂತೆ ಟೆಜರಿ ಅಕೌಂಟ್ಸ್‌ ಭಾಗ- 11 ಪತಿಕೆ-1 
(ಎಲಿಮೆ೦ಟರಿ ಬುಕ್‌ ಕೀಪಿ೦ಗ್‌) 
3 ಬುಧವಾರ 05-03-2014 ಬೆಳಿಗ್ಗೆ 10.00 ರಿಂದ 12.00 ಗಂಟೆ ಎಸ್‌.ಎ.ಎಸ್‌. ಭಾಗ-1 ಪತಿಕೆ-2 
ಮೇಲಿನಂತೆ ಎಲೆಕ್ಟ್ರಿಸಿಟ ಲಾಸ್‌ ಪರೀಕ್ಷೆ ಪತಿಕೆ-1 
ಮೇಲಿನಂತೆ ಟೆಜರಿ ಅಕೌಂಟ್ಸ್‌ ಭಾಗ- 11 ಪತಿಕೆ-2 
"'ಹುಸ್ತಕಗಳಿಲ್ಲದೆ) ಸ 
ಮಧ್ಯಾಹ್ನ 2-00 ರಿಂದ ಸಂಜೆ 4-00ಗಂಟೆ ಎಲೆಕ್ಟಿಸಿಟ ಲಾಸ್‌ ಪರೀಕ್ಷೆ ಪತಿಕೆ-2 
ಮೇಲಿನಂತೆ ಎಸ್‌.ಎ.ಎಸ್‌ ಭಾಗ- 1! ಪತಿಕೆ-3 
ಮೇಲಿನಂತೆ ಟೆಜರಿ ಅಕೌಂಟ್ಸ್‌ ಭಾಗ- 18 ಪಠಿಕೆ-3 
4 ಗುರುವಾರ 06-03-2014 ಬೆಳಿಗ್ಗೆ 10.00 ರಿಂದ 12.00 ಗಂಟೆ ಎಸ್‌.ಎ.ಎಸ್‌. ಭಾಗ- 111 ಪತಿಕೆ-1 
ಮಧ್ಯಾಹ್ನ 2-00 ರಿಂದ ಸಂಜೆ 4-00ಗಂಟೆ | ಎಸ್‌.ಎ.ಎಸ್‌. ಭಾಗ- 811 ಪತಿಕೆ-2 
(ಪುಸ್ತಕಗಳಿಲ್ಲದೆ) 
5 ಶುಕವಾರ 07-03-2014 ಬೆಳಿಗ್ಗೆ 10.00 ರಿಂದ 12.00 ಗಂಟೆ ಎಸ್‌.ಎ.ಎಸ್‌. ಭಾಗ- 111 ಪತಿಕೆ-3 
ಮಧ್ಯಾಹ್ನ 2-00 ರಿಂದ ಸಂಜೆ 4-00ಗಂಟೆ | ಎಸ್‌.ಎ.ಎಸ್‌. ಭಾಗ- 811 ಪತಿಕೆ-4 (ಪುಸ್ತಕಗಳಿಲ್ಲದೆ) 
ಮೇಲಿನಂತೆ ಎಲೆಕ್ಟ್ರಿಸಿಟ(ಆಡಿಟ್‌ ಅಂಡ್‌ ಅಕೌಂಟ್ಸ್‌) 
ಲಾಸ್‌ ಲೋಯರ್‌ ಪರೀಕ್ಷೆ 
6 ಶನಿವಾರ 08-03-2014 ಬೆಳಿಗ್ಗೆ 10.00 ರಿಂದ 12.00 ಗಂಟೆ ಎಲೆಕ್ಟ್ರಿಸಿಟ (ಆಡಿಟ್‌ ಅಂಡ್‌ ಅಕೌಂಟ್ಸ್‌ ಲಾಸ್‌ 
ಹೈಯರ್‌ ಪರೀಕ್ಷೆ ಭಾಗ-1 
ಮೇಲಿನಂತೆ ಎಸ್‌.ಎ.ಎಸ್‌ ಭಾಗ- 111 ಪತಿಕೆ-5 
ಮೇಕ ಸೆಕೆಟೇರಿಯೆಟ್‌ ಮ್ಯಾನ್ಯುಯಲ್‌ 
ಭಾಗ-1 ಪತಿಕೆ-1 
ಮೇಲಿನಂತೆ ಇಂಡಿಯನ್‌ ಕಾಂಟಾಕ್ಟ್‌ ಆಕ್ಟ್‌ 
ಮೇಲಿನಂತೆ ಕರ್ನಾಟಕ ಲೋಕಸೇವಾ ಆಯೋಗ ಮ್ಯಾನ್ಯುಯಲ್‌ 
ಮಧ್ಯಾಹ್ನ 2-00 ರಿಂದ ಸಂಜೆ 4-00ಗಂಟೆ | ಸೆಕೆಟೇರಿಯೆಟ್‌ ಮ್ಯಾನ್ಯುಯಲ್‌ ಭಾಗ-1 ಪತಿಕೆ-2 
ಮೇಲಿನಂತೆ ಕರ್ನಾಟಕ ಲೋಕಸೇವಾ ಆಯೋಗ ರಿಕೂಟ್‌ಮೆಂಟ್‌ 
ರೂಲ್ಸ್‌ 
ಆರ್‌. ವೆಂಕಟೇಶ್‌ ಕುಮಾರ್‌, 
೧೧,146 ಪರೀಕ್ಷಾ ನಿಯಂತಕರು, 
S.C.500 ಕರ್ನಾಟಕ ಲೋಕಸೇವಾ ಆಯೋಗ. 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಬಾಗಲಕೋಟೆ 
ಅಧಿಸೂಚನೆ 
ದಿನಾಂಕ: 05-12-2013 
ವಿಷಯ: ಶೀಘ್ರಲಿಪಿಗಾರರ ಹುದ್ದೆಗಳಿಗೆ ನೇರ ನೇಮಕಾತಿ 


ಓದಲಾಗಿದೆ: 


೧೧,144. 
5.0.5 


1 ಈ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ 02:2013, ದಿನಾಂಕ: 22-10-2013 


2. ಕಛೇರಿ ಟಿಪ್ಪಣಿ ದಿನಾಂಕ: 05-12-2013 ಹಾಗೂ ಅದರ ಮೇಲಿನ ಆದೇಶ 


ಬಾಗಲಕೋಟ ಜಿಲ್ಲಾ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ; 02:2013, ದಿನಾಂಕ: 22-10-2013 ರಡಿಯಲ್ಲಿ ವಿವಿಧ ಮೀಸಲಾತಿಗಳಡಿಯಲ್ಲಿ 
1 ಶೀಘ್ರಲಿಪಿಗಾರರ ಹುದ್ದೆಗಳನ್ನು ಭರ್ತಿ ಮಾಡುವ ಸಲುವಾಗಿ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ:18-11-2013ರ ಬದಲಾಗಿ 
ಸದರಿ ಅರ್ಜಿಗಳನ್ನು ಸ್ವೀಕರಿಸಲು ದಿನಾಂಕ: 06-01-2014ರವರೆಗೆ ಕಾಲಾವಕಾಶವನ್ನು ವಿಸ್ತರಿಸಲಾಗಿದೆ. ಉಳಿದಂತೆ ಅಧಿಸೂಚನೆ ಸಂಖ್ಯೆ 02:2013ರಲ್ಲಿ 
ಯಾವುದೇ ಬದಲಾವಣೆ ಇರುವುದಿಲ್ಲ. 


ಮು 


ನ್ಯಾಯಾಲಯ, ಬಾಗಲಕೋಟೆ 





೧೬ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಜನವರಿ ೨, ೨೦೧೪ ಭಾಗ ೫ 





ಕಂದಾಯ ಇಲಾಖೆ 
ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳ ಕಾರ್ಯಾಲಯ, ಹಾಸನ ಜಿಲ್ಲೆ ಹಾಸನ _ 573 201 
ಬ ಸು ಬಳಾರಿ ದಿನಾಂಕ:11-11-2013 
: ಅಧಿಕೃತ ಜ್ಞಾಪ ಪನ :: 
ವಿಷಯ:- ಹಾಸನ ಜಿಲ್ಲೆಯಲ್ಲಿ 2013 ನೇ ಸಾಲಿನಲ್ಲಿ ಖಾಲಿ pe ಗ್ರಾಮಲೆಕ್ತಿಗರ 46 ಹುದೆಗಳನ್ನು ನೇರನೇಮಕಾತಿ 
ಮೂಲಕ ಭರ್ತಿ ಮಾಡುವ ಕುರಿತು- ನೇಮಕಾತಿಯನ್ನು ರದ್ದುಗೊಳಿಸಿರುವ ಕುರಿತು. 

ಉಲ್ಲೇಖ:- 1. ಸರ್ಕಾರದ ಪತ್ರದ ಸಂಖ್ಯೆ: ಕಂ.ಇ. 33 ಬಿಎಸ್‌ಸಿ 2012, ದಿನಾಂಕ: 21/06/2012. 
2. ಈ ಕಛೇರಿಯ ಸಮ ಸಂಖ್ಯೆ ಅಧಿಸೂಚನೆ ದಿನಾಂಕ: 28.01.2013 
3. ಈ ಕಛೇರಿಯ ಸಮಸಂಖ್ಯೆ ಪ್ರಕಟಣೆ ದಿನಾಂಕ 20.05.2013 
4. ಈ ಕಛೇರಿಯ ತಿಳುವಳಿಕೆ ಪತ್ರ ದಿನಾಂಕ 26-9-2013 
5. ಈ ಕಛೇರಿಯ ಅಂತಿಮ ತಿಳುವಳಿಕೆ ಪತ್ರ ದಿನಾಂಕ 15-10-2013 
6. ಈ ಕಛೇರಿಯ ತಿಳುವಳಿಕೆ ಪತ್ರ ದಿನಾಂಕ 25-10-2013 

ಹಾಸನ ಜಿಲ್ಲೆಯ ಕಂದಾಯ ಇಲಾಖೆಯಲ್ಲಿ 2013 ನೇ ಸಾಲಿನಲ್ಲಿ ಖಾಲಿ ಇರುವ 46 ಗ್ರಾಮಲೆಕ್ಕಿಗರ ಹುದ್ದೆಗಳನ್ನು ನೇರನೇಮಕಾತಿ ಮೂಲಕ 
ಭರ್ತಿಮಾಡಲು ಮೆರಿಟ್‌ ಆಧಾರದ ಮೇಲೆ ಆಯಾ ಮೀಸಲಾತಿ ಪ್ರವರ್ಗಕ್ಕೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಅಂತಿಮ ಆಯ್ಕೆ ಪ ಪಟ್ಟಿಯನ್ನು 
ಹಾಗೂ ಕಾಯ್ದಿರಿಸಿರುವ ಪಟ್ಟಿಯನ್ನು ಅಧಿಕೃತ ವೆಬ್‌ಸೈಟ್‌ ರಾ ಜಗು ನಲ್ಲಿ ಪ್ರಕಟಿಸಲಾಗಿದೆ. 

ಅಂತಿಮ ಕಾಯ್ದಿರಿಸುವಿಕೆಯ ಆಯ್ಕೆ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳ ಪಟ್ಟಿಯಲ್ಲಿರುವ ನಿಮ್ಮನ್ನು ದಿನಾಂಕ 05-06-2013 ರಂದು ಪರಿಶೀಲನೆ 
ಸಮಯದಲ್ಲಿ ನೀಡಲಾಗಿದ್ದ ಜೆರಾಕ್ಸ್‌ ದಾಖಲೆಗಳ ಮೂಲ ದಾಖಲೆಗಳೊಂದಿಗೆ ಕೌನ್ನಲಿಂಗ್‌ಗೆ ಹಾಜರಾಗುವಂತೆ ಉಲ್ಲೇಖ (6) ರಂತೆ ತಿಳುವಳಿಕೆ ಪತ್ರ 
ನೀಡಲಾಗಿತ್ತು. ಆದರೆ ಈ ಕೆಳಕಂಡ ಅಭ್ಯರ್ಥಿಗಳು ಗೈರು ಹಾಜರಾಗಿರುತ್ತಾರೆ. ಆದುದರಿಂದ ಹಾಸನ ಜಿಲ್ಲೆಯಲ್ಲಿ 2013 ನೇ ಸಾಲಿನಲ್ಲಿ ಖಾಲಿ ಇರುವ 
ಗ್ರಾಮಲೆಕ್ಕಿಗರ 46 ಹುದ್ದೆಗಳನ್ನು ನೇರನೇಮಕಾತಿ ಸಂಬಂಧ ಆಯ್ಕೆಪಟ್ಟಿಯಲ್ಲಿದ್ದ ಈ ಕೆಳಕಂಡ ಮೂರು 6) ಅಭ್ಯರ್ಥಿಗಳನ್ನು ನೇಮಕಾತಿ ಪ್ರಕ್ರಿಯೆಯಿಂದ 
ಕೈಬಿಡಲಾಗಿದೆ. 





Group. 
Claimed 


SI |Ref.No| Cand. Name Father Name Address 


Category 
Claimed 
Selected 
Category 
Selected 
Under 
Group 


PHC Desc 





NO 78, 2N D MAIN, 6TH CROSS, 
1 142578 KUSUMA A ASWATHAPPAKS AJGOPALNAGAR, ೦ PEENYA 2ND STAGE, CA KMS/ - GM Women 
BANGALORE BANGALORE URBAN 560058 
ROOPINI K M D/O SHIVANANDAIAH K M 

2 143772 ROOPINIKM SHIVANANDAIAH K M CHAPPARADAHALLI POST KUDLIGI TALUK 3B KMS/ - GM KMS 
BELLARY DIST BELLARY 583134 
SAVITHRAMMA D/O RANGAPPA, MYLANAHALLI 

3 146135 | SAVITHRAMMA RANGAPPA KOPPALU, MYLANAHALLI POST, ARSIKERE SC ಸ - SC Women 












































KMS/ 
TALUK, HASSAN DISTRICT. HASSAN 573103 
ಅಧ್ಯಕ್ಷರು, 
PR.137 ಗ್ರಾಮಲೆಕ್ಕಿಗರ ನೇಮಕಾತಿ ಪ್ರಾಧಿಕಾರ, ಹಾಗೂ 
SC.10 ಜಿಲ್ಲಾಧಿಕಾರಿಗಳು. ಹಾಸನ ಜಿಲ್ಲೆ. ಹಾಸನ. 


ನಮೂನೆ-1 
(ನಿಯಮ 9ನ್ನು ನೋಡಿ) 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 
ಸಂಖ್ಯೆ: ಹಿ೦ವಕನಿ:ಸಿಬ್ಬಂದಿ-3:ಸಿಆರ್‌-38:2011-12 ದಿನಾಂಕ: 10-09-2013. 
ಆಯುಕ್ತರ ಕಛೇರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನಂ.16/ಡಿ. ದೇವರಾಜ ಅರಸು ಭವನ, 3ನೇ ಮಹಡಿ, ಮಿಲ್ಲರ್ಸ್‌ ಟ್ಯಾಂಕ್‌ಬೆಡ್‌ ಏರಿಯಾ 
ವಸಂತನಗರ, ಬೆಂಗಳೂರು. 
ಅಧಿಸೂಚನೆ 
ಶ್ರೀ ಗುರುಪಾದಪ್ಪ ಸಿದ್ಧಪ್ಪ ಭಾಸಗಿ, ಇವರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್‌ ಪೂರ್ವ ಬಾಲಕರ ವಿದ್ಯಾರ್ಥಿನಿಲಯ, ಕುಂದರಗಿ, 
ಬೀಳಗಿ ತಾ: ಬಾಗಲಕೋಟೆ ಜಿಲ್ಲೆ ಇಲ್ಲಿ ನಿಲಯ ಮೇಲ್ವಿಚಾರಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಸದರಿಯವರ ಹೆಸರನ್ನು “ಗುರುಪಾದಪ್ಪ ಸಿದ್ಧಪ್ಪ ಬಾಸಗಿ” 
ಬದಲಿಗೆ "ಗುರುಪಾದ ಸಿದ್ಧಪ್ಪ ಬಿರಾದಾರ” ಎಂಬುದಾಗಿ ಬದಲಾಯಿಸಿಕೊಳ್ಳಲು ಅನುಮತಿ ನೀಡಿದೆ. 


ಆರ್‌.ಶಾಂತರಾಜ್‌, ಭಾ.ಆ.ಸೇ 
ಆಯುಕ್ತರು 
೧೧.165 ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬೆಂಗಳೂರು. 
ಸೂಚನೆ: ಸದರಿ ಅಧಿಸೂಚನೆಯು ದಿ:03-10-2013ರಲ್ಲಿ ಪ್ರಕಟಣೆಗೊಂಡಿದ್ದು, ಸರಿಪಡಿಸಿ ಸದರಿ ನಮೂನೆ-1ನ್ನೆ ತಾಂತ್ರಿಕ ಕಾರಣಗಳಿಂದ ಮರು ಪ್ರಕಟಿಸಲಾಗಿದೆ. 





ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಘಟಕ-2, ಬೆಂಗಳೂರು-59 


